ಪ್ರೀತಿಯ ಮಗಳಿಗೆ 


ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


ಪ್ರಕಾಶಕರ ಮಾತು 


ವಿವಾಹವಾಗಿ ತವರಿನಿಂದ ಪತಿ ಮನೆಯನ್ನು ಸೇರುವ ತಮ್ಮ ಹೆಣ್ಣು ಮಕ್ಕಳು ಅಲ್ಲಿ 
ಸುಖ ನೆಮ್ಮದಿಯೊಂದಿಗೆ ಎಲ್ಲರ ಕಣ್ಮಣಿಯಾಗಿ ಬಾಳಬೇಕೆಂಬುದು ಪ್ರತಿಯೋರ್ವ ತಂದೆ 
ತಾಯಿಗಳ ಅಂತರಾಳಡ ಬಯಕೆಯಾಗಿರುತ್ತದೆ. ಅದರಂತೆಯೇ ತಮ್ಮ ಹೆಣ್ಣು ಮಕ್ಕಳು 
ಬಾಳುತ್ತಿದ್ದಾರೆಂದು ತಿಳಿದು ಬಂದರೆ ಅದಕ್ಕಿಂತ ಸಂತೋಷದ ಸಂಗತಿ ಹೆತ್ತವರಿಗೆ 
ಜೇರೆಯಿರಲಾರದು. 


ಪ್ರಖ್ಯಾತ ಉರ್ದು ಸಾಹಿತಿ, ಲೇಖಕರಾದ ಮತೀನ್‌ ತಾರಿಕ್‌ ಬಾಗೃತಿಯವರು, ತಮ್ಮ 
ಪ್ರಿಯ ಪುತ್ರಿ ರೈಹಾನಾರಿಗೆ ಬರೆದ ಕೆಲವು ಪತ್ರಗಳ ಸಮಾಹಾರವೇ ಈ ಕೃತಿ. ವೈವಾಹಿಕ 
ಬದುಕಿಗೆ ಕಾಲಿಟ್ಟು ಪತಿಯ ಮನೆಯನ್ನು ಸೇರಿದ ಆ ಮುದ್ದು ಮಗಳಿಗೆ ಆಕೆಯ ಅತಿ ದೊಡ್ಡ 
ಹಿತಾಕಾಂಕ್ಸಿಯಾದ ತಂದೆಯು ವಿವಿಧ ಸಂದರ್ಭಗಳಲ್ಲಿ ನೀಡಿದ ಮಾರ್ಗದರ್ಶನ, 
ಉಪಜೇಶಗಳು ಹಾಗೂ ಪಾಲಿಸಬೇಕಾದ ಶಿಷ್ಟಾಚಾರಗಳನ್ನು ಇದರಲ್ಲಿ ಚ 
ಕ್ರೋಡೀಕರಿಸಲಾಗಿದೆ. 


ಅಮೃತವಾಣಿಯಂತಹ ಇಪ್ಪತ್ತು ಪತ್ರಗಳಲ್ಲಿ ಹರಡಿರುವ ವಿಷಯವು ಪ್ಪ ಪ್ರತಿಯೋರ್ವ 
ತಂದೆ ತಾಯಿಗಳ ಮನದಾಳದಲ್ಲಿ ಹುದುಗಿರುವ ವಿಚಾರವಾಗಿದೆ. ತಮ್ಮ ಪ್ರಿಯ ಮಗಳಿಗೆ. 
ಹೇಗೆ ಅದನ್ನು ವರ್ಣಿಸಲಿ ಎಂದು ಪರಿತಪಿಸುವ ಪ್ರತಿಯೋರ್ವ ತಂದೆ ತಾಯಿಗೂ ಇದು. 
ಮಾರ್ಗದರ್ಶಕವಾಗಬಹುದೆಂದು ನಿರೀಕ್ಷಿಸಬಹುದು. ಅಂತಹ ಎಲ್ಲರಿಗೂ. ಈ “ಕೃತಿ: 
ಪ್ರಯೋಜನಪ್ರದವಾಗಲೆಂದು ಹಾರೈಸುತ್ತೇವೆ. ಭ್ರ ಗ 
| `ಈ. ಶಾಂತಿ ಪ್ರಕಾಶನ 


ಕ 


ಜಾನಂತಿ 
ವ] ೭50೨ 


ನಿಕಾಹ್‌ ಪ್ರಾ ಭಂ ಕಾನೂನಿನ ಪಾಲನೆ ಮತ್ತು ಪ್ರವಾದಿಚರ್ಯೆಯ ಅನುಸರಣೆ 
ಯಾಗಿದೆ. ಆದ್ದರಿಂದಲೇ ಹೆತ್ತವರು ತಮ್ಮ ಹೆಣ್ಮಕ್ಕಳನ್ನು ಸಾಕಿ-ಸಲಹಿ, ಇತರರ ಹೊಣೆಯಲ್ಲಿ 
ವಹಿಸಿ ಕೊಡುತ್ತಾರೆ. 

ವಿವಾಹದ ಬಳಿಕ ಪ್ರತಿಯೋರ್ವ ಹೆಣ್ಣಿಗೂ ಒ೦ದು ಹೊಸ ಪರಿಸರವನ್ನು 
ಎದುರಿಸಬೇಕಾಗಿ ಬರುತ್ತದೆ. ನೀತಿ ಮತ್ತು ಯುಕ್ತಿವ೦ತ ಹೆಣ್ಮಕ್ಕಳು ಹೊಸ ಪರಿಸರದ 
ಪ್ರತಿಯೋರ್ವ ಸದಸ್ಯನ ಮನಸ್ಥಿತಿಯನ್ನು ಬಹುಬೇಗನೇ ಅರಿತುಕೊಳ್ಳುತ್ತಾರೆ ಮತ್ತು ತನ್ನ 
ಸನ್ನಡತೆ, ಉತ್ತಮ ಮಾತು ಹಾಗೂ ಸ್ನೇಹಪೂರ್ವಕ ಸೇವಾಗುಣದಿ೦ದ ತನ್ನದೇ ಆದ 
ಸ್ಥಾನವನ್ನು ಸ್ಥಾಪಿಸಿಕೊಳ್ಳುತ್ತಾರೆ. ಅವರು ಒಂದೆಡೆ, ತಮ್ಮ ಪತಿಯ೦ದಿರ ಮನಸೂರೆ 
ಗೊಳಿಸುವಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳುತ್ತಾರೆ. ಇನ್ನೊಂದೆಡೆ, ತಮ್ಮ ಅತ್ತೆ- 
ಮಾವಂದಿರನ್ನು ಗೌರವಿಸುತ್ತಾ ಅವರ ಸೇವೆಗೈಯುವ ಮೂಲಕ ಅವರನ್ನೂ ತಮ್ಮ ಹಿತಾಕಾ೦ಕ್ಷಿ 
ಗಳನ್ನಾಗಿ ಮಾರ್ಪಡಿಸುತ್ತಾರೆ. ಇ೦ತಹ ಸದ್ಗುಣಶೀಲೆಯರೇ ತಮ್ಮ ವೈವಾಹಿಕ ಮನೆಯನ್ನು 

ಸ್ವರ್ಗಸದೃಶಗೊಳಿಸಿ ಅದರ ರಾಣಿಯರಾಗಿ ಮೆರೆಯುತ್ತಾರೆ. ಗ 

ತಮ್ಮ ಮುದ್ದಿನ ಮಗಳು ಆಕೆಯ ವೈವಾಹಿಕ ಮನೆಯಲ್ಲಿ ಸು 
ಬಾಳಬೇಕು ಮತ್ತು ತನ್ನ ಮನೆಮ೦ದಿಯೊಡನೆ ಅತ್ಯುತ್ತಮ ಸಂಬಂಧವನ್ನು ಪಾಲಿಸಿಕೊಂಡು 
ಬರಬೇಕು ಎಂಬುದು ಪ್ರತಿಯೋರ್ವ ತಾಯಿ-ತಂದೆಯ ಆಗ್ರಹವಾಗಿರುತ್ತದೆ:” 

ಈ ಕೃತಿಯ, ಓರ್ವ ಹಿತಾಕಾ೦ಕ್ಸಿ ತಂದೆಯು ತನ್ನ ಮಗಳ ನವ ಜೀವನದ`ಯಶಸ್ಸು 
ಮತ್ತು ಪರಲೋಕ ವಿಜಯಕ್ಕೆ ಹೇತುವಾಗಬಲ್ಲ ರೀತಿಯಲ್ಲಿ ಅತ್ಯಂತ ಸಹಾನುಭೂತಿಯೊಂದಿಗೆ 
ಬರೆದ ಇಪ್ಪತ್ತು ಪತ್ರಗಳ ಸಮಾಹಾರವಾಗಿದೆ. ಇವು ಪ್ರ ಕ್ರತಿಯೋರ್ವ' ತಂದೆಯ 
ಹೃದಯಾಂತರಾಳದ ಕರೆ ಮತ್ತು ಪ್ರತಿಯೋರ್ವ ಮಗಳಿಗೆ ಸುರು ೦ತಹ 
ಪತ್ರಗಳಾಗಿವೆ. 

ಮಹಿಳೆಯರಿಗಾಗಿ ಈ ರೀತಿಯ ಕೃತಿಗಳು ಪ್ರಕಟವಾಗಿರುವುದು ಬಹಳ; ವಿರಳ. ಈ 
ಕೃತಿಯ ಲೇಖಕರು ಇದರ ಮೂಲಕ ಒ೦ದು ಉತ್ತಮ ಪ್ರಯೋಜನಕಾರಿ ಸೇವೆಯನ್ನು ಯುವ 
ಜನತೆಗೆ ಅರ್ಪಿಸಿದ್ದಾರೆ. ಅಲ್ಲಾಹನು ಅವರ ಈ ಸೇವೆಯನ್ನು ಸ್ವೀಕರಿಸಲಿ ಮತ್ತು ಅದಕ್ಕೆ 
ತಕ್ಕುದಾದ ಸತ್ಫಲ ನೀಡಲಿ. ಅದೇ ರೀತಿ ಪ್ರತಿಯೋರ್ವ ಮದುಮಗಳು ತನ್ನ -ವೈವಾಹಿಕ 
ಮನೆಗೆ ಹೊರಡುವಾಗ ಈ ಕೃತಿಯನ್ನು ತನ್ನೊಂದಿಗೆ ಅಗತ್ಯವಾಗಿ ಕೊಂಡೊಯ್ಯ] ಬೇಕು ಮತ್ತು 
ಇದರಲ್ಲಿ ಅಡಕವಾಗಿರುವ ಮಾರ್ಗದರ್ಶನಗಳನ್ನು ಅನುಸರಿಸುವ ಮೂಲಕ: ತನ್ನ ಇಹ- 
ಪರಗಳೆರಡನ್ನೂ ಉತ್ತಮಪಡಿಸಬೇಕು. 

1967 ಸೆಪ್ಟೆಂಬರ್‌ 1 ಅಫ್ನಲ್‌ ಹೆ 
ಜಮಾಅತೆ ಇಸ್ಲಾಮೊ' ಹಿಂದ್‌ 
ಕೇಂದ್ರ ಕಚೇರಿ, ನವಡಿಹಲಿ 


''ಸತ್ಯವಿಶ್ವಾಸಿಗೆ ದೇವನ ಭಯಭಕ್ತಿಯ 
ಬಳಿಕ ಅತ್ಯಧಿಕ ಪ್ರಯೋಜನಕಾರಿ ಹಾಗೂ: 
ಫಲಪ್ರದ ಅನುಗ್ರಹ ಸುಶೀಲೆಯಾದ. ಪತ್ನಿ ' 
ಯಾಗಿದ್ದಾಳೆ. ` ಆಕೆಗೆ ಅವನೊಂದು ಆಜ್ಞೆ 
ಕೊಟ್ಟಾಗ ಅದನ್ನು ಆಕೆ ಹೃತ್ಪೂರ್ವಕವಾಗಿ 
ಪಾಲಿಸುವಳು. ಆಕೆಯತ್ತ ದೃಷ್ಟಿ ಬೀರಿದಾಗ 
ಅವನನ್ನು ಸ೦ತುಷ್ಟಗೊಳಿಸುವಳು. ಆಕೆಯ. 
ಭರವಸೆಯ ಮೇಲೆ: ಅವನೊಂದು ಪಣತೊಟ್ಟರೆ. 
ಆ ಪಣವನ್ನು ಆಕೆ ಪೂರೈಸುವಳು. ಅವನ 
ಅನುಪಸ್ಥಿತಿಯಲ್ಲಿ ಆತನಿಗೆ ನಿಷ್ಠಳ್ಳೂ ಆತನ 
ಹಿತೈಷಿಯೂ ಆಗಿದ್ದುಕೊ೦ಡು ತನ್ನ ಮಾನ 
ಮೆರ್ಯಾದೆಗಳನ್ನೂ ಪತಿಯ ಸೊತ್ತು- 
ಸರ೦ಜಾಮುಗಳನ್ನೂ ಸಂರಕ್ಷಿಸುವಳು.'' 

ಪ್ರವಾದಿ ಮುಹಮ್ಮದ್‌(ಸ) 


ಅನುಕ್ರಮಣಿಕೆ 


. ಸನ್ನಡತೆಯಿಂದ ಹೊಸ ಮನೆಯಲ್ಲಿ -............ ಅಸಾಹಿ 


[ey 


. ನವೀನ ಸಂಸ್ಕೃತಿಯ ಬೆಡಗಿನಿಂದ ದೂರವಿರು ಮಂ 
. ಕೆಲವು. ಹಿತನುಡಿಗಳು ಡಿಡಿ ಲ 
ನಮಾರುನ್ನೆಲದೂ ತೊರೆಯಬೇಡೆ 
. ಸದರ್ತನೆಗೆ ಸತೃಲವಿದೆ ದಂ 
. ಸೇವಾಗುಣ ಬೆಳೆಸು ಎರದರ ವಾವ 
. ಕೆಟ್ಟ ಸಂಪ್ರದಾಯದಿಂದ ದೂರವಿರು ಎಂ 


9೦ 7ಡಿ A ಚಾ A ಭಾ ಟಬ 


, ಮಕ್ಕಳ ಪರಿಪಾಲನೆ “ಡಿಎ 


ಸು 


ಪತಿಯ ಹಕ್ಕುಗಳು --.... 
ಮಹಿಳೆಯ ಕರ್ತವ್ಯಗಳು ದಂ 
ಉತ್ತಮ ಗ್ರಹ ಹಿ 


ಅ ಡು ಭು 
ಯು ಸ್ಪ (ಸ್ರ 


» ಮೂಲಾದ್‌ ಆಚರಣೆ ಎಲವದ ಕರಕರ ವಂದ 


FR 
ಟು 


ಹ 
ತೌ 


ನ 
ಟಾ 


[eR 
9 


ಹಾಡ 
ಇತ್ತಿ 


PR 
90 


ಟೊ 
ಸ 


. ಎ ಮು ಅ ರೂರ ರ್‌ 


. ಸಹನೆ ಮತ್ತು ಕೃತಜ್ಞತೆ -...... 


ಬು 
= 


ಕ ಸನ್ನಡತೆಯಿ೦ದ ಹೊಸ ಮನೆಯಲ್ಲಿ 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹಿ ವಬರಕಾತುಹು. 

ಮದುವೆಯಾಗಿ ನೀನು ಮುಂಬೈಗೆ ಹೋದಾಗಿನಿಂದ ಇಲ್ಲಿ ದಿನಾ ನಿನ್ನ 
ಬಗ್ಗೆಯೇ ಚರ್ಚೆಯಾಗುತ್ತಿರುತ್ತದೆ. ಪ್ರಸಕ್ತ ಪರಿಸ್ಥಿತಿಯು ನಿನ್ನನ್ನು ನಮ್ಮಿ೦ದ 
ದೂರಗೊಳಿಸಿದೆಯೇನೋ ನಿಜ. ಆದರೆ ಹೆತ್ತವರು ಮತ್ತು ಮಕ್ಕಳ ಸಂಬಂಧವು 
ಎಂದಿಗೂ ಮುರಿಯುವಂತಹದ್ದಲ್ಲ ನೀನು ದೂರವಿದ್ದರೂ ಸನಿಹವಿದ್ದರೂ ಎಲ್ಲೇ 
ಇದ್ದರೂ ಚೆನ್ನಾಗಿರು ಮತ್ತು ಸ೦ತೋಷವಾಗಿರು ಎಂತಲೇ ನಮ್ಮ ಹೃದಯಾಂತರಾಳದ 
ಹಾರೈಕೆಯಾಗಿದೆ. 


ಆಗಾಗ ಪತ್ರ ಬರೆಯುತ್ತಿರಬೇಕು ಎ೦ದು ನಿನ್ನಮ್ಮ ಹೇಳುತ್ತಿರುತ್ತಾಳೆ. ನಾನೂ 
ಅದನ್ನೇ ಹೇಳುತ್ತಿದ್ದೇನೆ. ಪತ್ರ ವ್ಯವಹಾರದಿ೦ದ ಅರ್ಧಾ೦ಶ ಭೇಟಿಯು ಸಾಧ್ಯವಾಗುತ್ತದೆ 
ಯಲ್ಲದೆ, ಮನಸ್ಸಿಗೆ ದೂರವಿರುವುದರ ಅನುಭವವೇ ಆಗುವುದಿಲ್ಲ. 

ನಿನ್ನ ಪತ್ರಗಳಿಗೆ ಉತ್ತರಿಸಲು ನಾನು ಸಾಧ್ಯವಿದ್ದಷ್ಟು ಪ್ರಯತ್ನ ಪಡುತ್ತೇನೆ. 
ಹೀಗೆಯೇ ಮುಂದುವರಿದರೆ, ಬಹುಶಃ ನಿನಗೆ ಸೂಕ್ತ ಉಪದೇಶಗಳನ್ನು ನೀಡಲು 
ನನ್ನಿಂದ ಸಾಧ್ಯವಾಗಬಹುದು. ಮಗಳೇ ಇದೆಲ್ಲವೂ ನಿನ್ನ ಒಳಿತಿಗಾಗಿ. ನೀನು ನಮ್ಮ 
ಮಗಳು, ಕಣ್ಮನದ ತಂಪು ಮತ್ತು ಕರುಳ ಕುಡಿಯಾಗಿರುವಿಯಷ್ಟೇ. ಆದ್ದರಿಂದ 
ಸ್ವಾಭಾವಿಕವಾಗಿಯೇ ಜಗತ್ತಿನ ಎಲ್ಲ ಒಳಿತುಗಳನ್ನೂ ನಿನಗೆ ಉಪದೇಶಿಸ 
ಬಯಸುತ್ತೇನೆ. ಇದರಿ೦ದ ನಿನ್ನ ಜೀವನವು ಆನ೦ದಮಯವಾಗುವುದು. ಸಾಮಾನ್ಯವಾಗಿ, 
ಅನುಭವದ ಕೊರತೆಯಿಂದಾಗಿ ಎದುರಾಗಬಹುದಾದಂತಹ ಯಾವ ತೊಂದರೆ, 
ಸ೦ಕಷ್ಟವೂ ನಿನಗೆ ಬಾಧಿಸಬಾರದು.. ಹೊಸ ಪರಿಸರದಲ್ಲಿ ಮೊದಮೊದಲು 
ಮನಸ್ಸಿಗೆ ದುಃಖವಾಗಬಹುದು. ಅಲ್ಲಿನ ಅನೇಕ ವಿಷಯಗಳು ನಿನ್ನ ಸ್ವಭಾವಕ್ಕೆ 
ವ್ಯತಿರಿಕ್ತವಾಗಿ ಕಾಣಬಹುದು. ಹಲವು ಸಂಗತಿಗಳು ನಿನಗೆ ಕರಿಕಿರಿಯೆನಿಸುವಷ್ಟು 
ವಿಪರೀತವಾಗಿರಬಹುದು. 


ಆದರೆ ನೆನಪಿಡು ಈ ಎಲ್ಲ ವಿಷಯಗಳೂ ಕೆಲವು ದಿನಗಳ ವರೆಗೆ ಮಾತ್ರವೇ 
ಇರುವುದು. ಈ ಸಮಯದಲ್ಲಿ ನೀನು ನಿನ್ನ ಮನಸ್ಸನ್ನು ಹತೋಟಿಯಲ್ಲಿರಿಸಿದರೆ 


8 ಪ್ರೀತಿಯಮಗಳಿಗೆ 


ಮತ್ತು ನಿನ್ನ ಸ್ವಭಾವದಲ್ಲಿ ಸೌಮ್ಯತೆ, ವಿನಮ್ರತೆಯನ್ನು ರೂಢಿಸಿದರೆ ನೀನು 
ಅಪರ೦ಜಿಯಾಗಿ ಮೂಡಿಬರುವೆ. ಮನಸ್ಸನ್ನು ಸಾದ್ಯಂತ ಹತೋಟಿಯಲ್ಲಿರಿಸಬೇಕು 
ಯಾಕೆಂದರೆ, ನಿನಗೆ ಅಲ್ಲಿಯೇ ಇರಬೇಕಾಗಿದೆ, ಪತಿಮನೆಯವರ ಜತೆಯಲ್ಲಿಯೇ ಜೀವನ 
ಸಾಗಿಸಬೇಕಾಗಿದೆ. ಆದ್ದರಿ೦ದ ನಿನ್ನ ಹೆತ್ತವರ ಬಳಿಗೆ ಬ೦ದು ಶಾಶ್ವತವಾಗಿ ನೆಲೆಸುವ 
ಬಗ್ಗೆ ಊಹಿಸಲೇಕೂಡದು. ನಾಲ್ಕೈದು ದಿನ ಬಂದು ಇದ್ದು ಹೋಗುವುದು ಬೇರೆ 
ವಿಷಯ. ಆದರೆ ಎಂದೆಂದಿಗೂ ಇರಬೇಕಾದುದು ಅಲ್ಲೇ. ಆದ್ದರಿಂದ ಅಲ್ಲಿನ 
ಪರಿಸರವನ್ನು ನಿನ್ನದಾಗಿಸಿಕೊಳ್ಳಬೇಕಾದುದು ಅತಿ ಅಗತ್ಯ ಮಗಳೇ! 

ಪ್ರಾರಂಭದಲ್ಲಿ ನೀನು ಯಾವ ರೀತಿ ಅಲ್ಲಿ ವ್ಯವಹರಿಸುತ್ತಿಯೋ, ಯಾವ 
ರೀತಿಯ ಅಭ್ಯಾಸ ಅಲ್ಲಿ ಬೆಳೆಸುತ್ತಿಯೋ ಯಾವ ರೀತಿ ಜನರೊಡನೆ ಒಡನಾಡಿ 
ಕೊಳ್ಳುತ್ತಿಯೋ ಅದರ ಆಧಾರದಲ್ಲಿಯೇ ನಿನ್ನ ಭವಿಷ್ಯದ ಯಶಸ್ಸು ಮತ್ತು ಸೋಲು 
ಅಡಗಿದೆ. ಉತ್ತಮ ನಡತೆಯ ಪ್ರತಿಫಲವು ಉತ್ತಮವೇ ಆಗಿರುತ್ತದೆ. ಏಕೆಂದರೆ 
ಉತ್ತಮ ನಡತೆಯು ಸುಗಂಧದಂತೆ ಮನಮಸ್ತಿಷ್ಕಗಳನ್ನು ಸೂರೆಗೊಳ್ಳುತ್ತದೆ ಮತ್ತು 
ಮಾನವನಿಗೆ ಮನಃಶಾ೦ತಿಯನ್ನು ಒದಗಿಸಿಕೊಡುತ್ತದೆ. 


ಇತಿ ನಿನ್ನ ಹಿತಾಕಾ೦ಕ್ಸಿ ತಂದೆ 


ಈ ನವೀನ ಸಂಸ್ಕೃತಿಯ ಬೆಡಗಿನಿಂದ ದೂರವಿರು 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹಿ ವಬರಕಾತುಹು. 

ನಿನ್ನ ಪತ್ರ ತಲಪಿತು. ನೀನು ನಿನ್ನ ಪತಿ ಮನೆಯಲ್ಲಿ ಸಂತೋಷದಿಂದ ಇರುವುದು 
ತಿಳಿದು ಬಹಳ ಆನ೦ದವಾಯಿತು. ಅಲ್ಲಿ ನಿನಗೆ ಅಲ್ಲಾಹನ ಕೃಷೆಯಿ೦ದ ಉತ್ತಮೋತ್ತಮ 
ಒಳಿತುಗಳು ದೊರೆಯುತ್ತಿವೆ. ಸ್ವಾದಿಷ್ಟ ಭೋಜನ, ಸುಂದರವಾದ ಉಡುಪುಗಳು, 
ಎಲ್ಲಕ್ಕೂ ಮಿಗಿಲಾಗಿ ನಿನ್ನನ್ನು ತು೦ಬಾನೇ ಪ್ರೀತಿಸುವ ಮನೆಮಂದಿ... ಓರ್ವ ಹೆಣ್ಣಿನ 
ಪಾಲಿಗೆ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಬೇರೇನು ಇದ್ದೀತು? ಅದಕ್ಕಾಗಿ ಅಲ್ಲಾಹನಿಗೆ 
ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆಯೇ. ಈ ಮಾತನ್ನು ನಾನು ಯಾಕೆ 
" ಹೇಳುತ್ತಿದ್ದೇನೆ೦ದರೆ, ಮಾನವನು ಸುಖ-ಸೆಂತೋಷದ ಸಂದರ್ಭದಲ್ಲಿ ಅಲ್ಲಾಹನನ್ನು 
ಮರೆತು ಬಿಡುತ್ತಾನೆ. ಮು೦ಬೈಯಲ್ಲ೦ತೂ ಅದಕ್ಕೆ ಧಾರಾಳ ಅವಕಾಶಗಳಿವೆ. 


ನೆವೀನ ಸಂಸ್ಕೃತಿಯ ಬೆಡಗಿನಿಂದ ದೂರವಿರು 9 


ಆ ನಗರದ ಬಹುತೇಕ ಪ್ರಗತಿಯು ಪಾಶ್ಚಾತ್ಮ ಸಂಸ್ಕೃತಿ ನಾಗರಿಕತೆಯ 
ಕೊಡುಗೆಯಾಗಿದೆಯೆಂದು ಕೇಳಿದ್ದೇನೆ. ಬಹುಶಃ ಅದೇ ಕಾರಣದಿಂದಾಗಿ ಅಲ್ಲಿ ಅಶ್ಲೀಲತೆ 
ಮತ್ತು ನಗ್ನತೆಯು ತಾಂಡವವಾಡುತ್ತಿರುವುದು. ಅದರ ಅನುಭವ ನಿನಗೂ ಆಗಿರ 
ಬಹುದಲ್ಲ; ವೇ? ಅಲ್ಲಿನ ಜೀವನದ ಅರ್ಥವು ಸುತ್ತಾಟ, ತಿರುಗಾಟ, ಮೋಜಿನಲ್ಲಿ ಕಾಲ 
ಕಳೆಯುವುದಾಗಿದೆ ಅಥವಾ ಹಗಲೂ ರಾತ್ರಿ ಹಣ ಗಳಿಸುವುದು ಮತ್ತು ಅದನ್ನು 
ಸಂಗ್ರಹಿಸಿಡುವುದರಲ್ಲಿಯೇ ಮಗ್ಗರಾಗಿರುವುದಾಗಿದೆ. ಆದ್ದರಿಂದಲೇ ಅಲ್ಲಿ ನಿತ್ಯವೂ 
ಕುದುರೆ ಜೂಜು ನಡೆಯುತ್ತಿರುತ್ತದೆ. ಲಾಟರಿಗಳು ಬಿಕರಿಯಾಗುತ್ತಿರುತ್ತವೆ. ಹಡಗುಗಳು 
ಬರುತ್ತವೆ... ಮಾಲು ಇಳಿಸುತ್ತಾರೆ ಮತ್ತು ತುಂಬಿಸುತ್ತಾರೆ... ಸ್ಪರ್ಶಮಣಿಗಳನ್ನು ವಿತರಿಸ 
ಲಾಗುತ್ತದೆ... ಸ್ವಲ್ಪವೇ ಹೊತ್ತಿನಲ್ಲಿ ಅವುಗಳನ್ನು ಕಸಿಯಲಾಗುತ್ತದೆ. ಅಲ್ಲಿ ಶ್ರೀಮ೦ತನು 
ಬಡವನಾಗುವಲ್ಲಿ ಮತ್ತು ಬಡವನು ಶ್ರೀಮಂತನಾಗುವಲ್ಲಿ ಸ್ವಲ್ಪವೂ ತಡವಾಗುವುದಿಲ್ಲ. 
ಅಲ್ಲಿ ಯಾವಾಗ, ಯಾರ ಅದೃಷ್ಟ ಬದಲಾಗುವುದೋ ಅದೃಷ್ಟದ ಸೂಜಿಯು ಯಾವ 
ದಿಕ್ಕಿಗೆ ತಿರುಗುವುದೋ ಅಲ್ಲಾಹನೇ ಬಲ್ಲ! 

ಇದಲ್ಲದೆ ನೀನು ಇನ್ನೂ ಕೆಲವು ವಿಷಯಗಳನ್ನು ಗಮನಿಸಬಹುದು. ರೇಡಿಯೋ, 
ಮೋಟಾರ್‌ ಬೈಕು, ನಾಯಿ, ಪಿಯಾನೋ ಮತ್ತು ಚಹಾ ಅಲ್ಲಿನವರ ಪ್ರೀತಿಯ 
ವಸ್ತುಗಳಾಗಿವೆ: ಹೆಂಗಸರು ತಲೆಗೂದಲು ಕತ್ತರಿಸುತ್ತಾರೆ ಮತ್ತು ದಿನವಿಡೀ ಮೇಕಪ್‌ 
ನಲ್ಲಿಯೇ ಇರಲು ಇಷ್ಟಪಡುತ್ತಾರೆ. ಅಲ್ಲಿನ ಪ್ರತಿಯೋರ್ವ ಹುಡುಗಿಯೂ ಚಿತ್ರನಟಿ 
ಯಾಗುವ ಕನಸು ಕಾಣುತ್ತಾಳೆ. ಪ್ರತಿಯೋರ್ವ ಹುಡುಗನೂ `ಪಶ್ಚಾತ್ಕ ದೇಶಕ್ಕೆ ಹೋಗಿ 
ಬರುವುದೇ ತನ್ನ ಜೀವನದ ಉತ್ತುಂಗತೆ ಎಂದು ಭಾವಿಸುತ್ತಾನೆ. ಒಟ್ಟಿನಲ್ಲಿ ಸಮುದ್ರದ 
ತೀವ್ರವಾದ ಅಲೆಗಳಂತೆಯೇ ಪ್ರಗತಿಶೀಲತೆಯ ಬಿರುಗಾಳಿ ಬೀಸುತ್ತಿದೆ. ಅದರಲ್ಲಿ ಲಜ್ಜೆ, 
ಮಾನ, ಧರ್ಮ ಮತ್ತು ನೈತಿಕತೆ" ಎಲ್ಲವೂ ಮೆಲ್ಲಮೆಲ್ಲನೇ ಕೊಚ್ಚಿ ಹೋಗುತ್ತಿದೆ. 

ನೀನು ಗ್ರಾಮಿಣ ವಾತಾವರಣದಿ೦ದ ಹೊರಟು ಅಲ್ಲಿಗೆ ಹೊಸದಾಗಿ 
ಹೊರಟಿದ್ದೀಯಾ... ಆದ್ದರಿಂದ ಅಲ್ಲಿ ಕೊಂಚ ಜಾಗರೂಕಳಾಗಿರಬೇಕಾದುದು ಮತ್ತು 
ದೇವಭಯದ ದೀಪವನ್ನು ಆಧರಿಸಿ ನಡೆಯಬೇಕಾದುದು ಅಶಿ ಅಗತ್ಯ. ದೇವಭಯ- 
ಧರ್ಮನಿಷ್ಠೆಯನ್ನು ಹೃದಯದಿಂದ ತೆಗೆದು ಹಾಕಿ ಹೊಸ ಪರಿಸರಕ್ಕೆ ಮರಳಾಗುವವರ 
ಸ್ಥಿತಿಯು, ತನ್ನ ವರ್ಗದವರನ್ನು ಬಿಟ್ಟು ಹಂಸ ಪಕ್ಷಿಗಳ ಜೊತೆ ಸೇರಿ, ಅಲ್ಲಿಯೂ 
ಸಲ್ಲದ, ಇಲ್ಲಿಯೂ ಸಲ್ಲದ ಕಾಗೆಯ ಕಥೆಯಂತಾಗುತ್ತದೆ. ನೆನಪಿದೆಯಾ ಆ ಕಥೆ? 
ಕಾಗೆಯೊಂದು ತನ್ನ ಜಾತಿಯ ಗುಂಪನ್ನು ಬಿಟ್ಟು ಹೋಗಿ, ಸುಂದರವಾಗಿ ಕಂಡ 
ಹಂಸ ಪಕ್ಷಿಗಳ ಗುಂಪನ್ನು ಸೇರಲು ಹವಣಿಸುತ್ತಿತ್ತು. ಆದರೆ ಹಂಸ ಪಕ್ಷಿಗಳು 
ಕಾಗೆಯನ್ನು ತಮ್ಮ ಜತೆ ಸೇರಿಸಲಿಲ್ಲ. ಕಾಗೆ ನಿರಾಶವಾಗಿ ತನ್ನವರೆಡೆಗೆ ಮರಳಿದಾಗ 


10 ಪ್ರೀತಿಯಮಗಳಿಗೆ 


ಅವು ಅದನ್ನು ಮರಳಿ ತಮ್ಮ ಜೊತೆ ಸೇರಲೂ ಬಿಡಲಿಲ್ಲ. ಬಾಹ್ಮ ಆಡಂಬರ, 
ಬೆಡಗಿಗೆ ಮರುಳಾಗಿ ತನ್ನ ಸಂಸ್ಕೃತಿ-ಸಭ್ಯತೆಯನ್ನು ಮರೆಯುವವರ ಪಾಡೂ ಅದೇ 
ರೀತಿಯಾಗಿರುತ್ತದೆ. 


ಆದರೆ ಇಸ್ಲಾಮೂ ಸಂಸ್ಕೃತಿಯು ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ಉತ್ತಮವಾದ 
ಸಂಸ್ಕೃತಿಯಾಗಿದೆಯೆಂಬುದನ್ನು ನೀನು ಮರೆಯಬೇಡ. ಅದರ ಜೀವನ ವಿಧಾನ, 
ಹಲಾಲ್‌-ಹರಾಮ್‌ಗಳ ಪರಿಜ್ಞಾನ ಮತ್ತು ಲಜ್ಜೆ-ಮಾನದ ಕಾನೂನು ಇತ್ಯಾದಿಗಳಲ್ಲಿ 
ಒಂದು ಅನಶ್ಚರ ಮತ್ತು ಅವರ್ಣನೀಯವಾದ ಶಾಂತಿ ಅಡಗಿದೆ. ತದ್ವಿರುದ್ಧವಾಗಿ 
ಇಂದಿನ ಆಧುನಿಕ ಸಂಸ್ಕೃತಿಯು ಆಕರ್ಷಣೀಯವೂ ಸುಂದರವೂ ಮನಮೋಹಕವೂ 
ಆಗಿ ಕಾಣಬಹುದು. ಆದರೆ ಅದು ಮಾನವನನ್ನು ಅಧಃಪತನದ ಕೂಪದೆಡೆಗೆ 
ಕೊಂಡೊಯ್ಯುತ್ತದೆ. 

ವಾಸ್ತವದಲ್ಲಿ, ಮಹಿಳೆಯ ಮಟ್ಟಿಗೆ, ತನ್ನ ದೇಹವನ್ನು ಸ೦ಪೂರ್ಣ ಮುಚ್ಚಿ 
ನಡೆಯುವುದರಲ್ಲಿ, ಮಕ್ಕಳ ಪಾಲನೆ-ಪೋಷಣೆಯಲ್ಲಿ ಮತ್ತು ಪತಿಯ ನೆಮ್ಮದಿಗಾಗಿ 
ಸದಾ ಪ್ರಯತ್ನಿಸುವುದರಲ್ಲಿ ದೊರೆಯುವ ಸಮಾಧಾನವು ಇತರ ಯಾವ ವಿಧಾನ . 
ದಿಂದಲೂ ದೊರೆಯಲಾರದು. ನಾವು ನಿನ್ನ ತರಬೇತಿಯಲ್ಲಿ ಈ ಎಲ್ಲ ವಿಷಯ 
ಗಳನ್ನು 'ಗಮನದಲ್ಲಿರಿಸಿದ್ದೆವು. ಅದೃಷ್ಟವಶಾತ್‌ ನಿನ್ನ ಪತಿಮನೆಯವರೂ ಒಳ್ಳೆಯವರೇ 
ಆಗಿದ್ದಾರೆ. ಒಳ್ಳೆಯವರಿಂದ ಯಾವಾಗಲೂ ಒಳ್ಳೆಯ ಫಲವೇ ದೊರೆಯುತ್ತದೆ. 
ಅಲ್ಲಾಹನು, ಅವರ ಒಳಿತುಗಳನ್ನು ನಿನಗೆ ಜೀವನದ ರಾಜಮಾರ್ಗದಲ್ಲಿ ಸುಗಮವಾಗಿ 
ನಡೆಯಲು ಸಹಾಯಕವಾಗುವಂತೆ ಮಾಡಲಿ. ಆದರೆ ಇತರರ ಒಳಿತುಗಳಿ೦ದ ಸ್ವತಃ 
ಮುಂದುವರಿದು ಪ್ರಯೋಜನ ಪಡೆಯಬೇಕು ಎಂಬುದನ್ನು ಮರೆಯಬೇಡ. ಕತ್ತಲೆಯಲ್ಲಿ 
ದೀಪದ ಬೆಳಕಿನಿಂದ ನೀನು ಕಣ್ಣು ತೆರೆದಾಗಲೇ ಪ್ರಯೋಜನ ಪಡೆಯಬಲ್ಲೆ. 

ನಿನ್ನ ಪತಿಮನೆಯವರು ಮತ್ತು ನಾವು ಪರಸ್ಪರರಿಗೆ ಅಪರಿಚಿತರಾಗಿದ್ದೆವು. ನೀನು 
ಅವರಲ್ಲಿಗೆ ಹೋದಾಗ ಅವರು ನಿನ್ನನ್ನು ಆದರದಿ೦ದ ಬರಮಾಡಿಕೊ೦ಡರು. ತಮ್ಮ 
ಹೃದಯದಲ್ಲಿ ಜಾಗ. ನೀಡಿದರು. ನಿನ್ನನ್ನು ಪ್ರೀತಿಸಿದರು. ಇನ್ನು ಮುಂದಿನದು ನಿನ್ನ 
ಕೈಯಲ್ಲಿದೆ. ಅವರು 'ಒಬ್ಬಳು ಸುಸ೦ಸ್ಥೃತ ಮದುಮಗಳ ರೂಪದಲ್ಲಿ ಯಾವ ಕನಸನ್ನು 
ಕಂಡಿದ್ದರೋ ಅದನ್ನು ನನಸನ್ನಾಗಿ ಮಾಡುವ ಹೊಣೆ ನಿನ್ನದು. ಜತೆಗೆ ನೀನು ಓರ್ವ 
ಸಭೃ-ಕುಲೀನ ತಂದೆಯ ಮಗಳೆಂಬುದನ್ನು ಸಾಬೀತುಪಡಿಸು. ಅಲ್ಲಾಹ್‌ ನಿನಗೆ ಸರ್ವ 
ರೀತಿಯಲ್ಲೂ ನೆರವಾಗಲಿ. 


ಇತಿ ನಿನ್ನೆ ಹಿತಾಕಾ೦ಕ್ಷಿ ತಂದೆ 


ಅ ಕೆಲವು ಹಿತನುಡಿಗಳು 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹಿ ವಬರಕಾತುಹು. 

ನಿನ್ನ ಪತ್ರ ತಲುಪಿತು. ಹೊಸ ಪರಿಸರದಲ್ಲಿ ನಿನಗೆ ಕೆಲವು ತೊಡಕುಗಳು 
ಎದುರಾದುವು ಎ೦ದು ಬರೆದಿರುವಿ. ಅದೆಲ್ಲವೂ ಸ್ವಾಭಾವಿಕ ಮಗೂ! ತಂದೆ ತಾಯಿಯ 
ಮನೆಯನ್ನು ಬಿಟ್ಟು ಬೇರೆಯೇ ಒಂದು ಪರಿಸರದಲ್ಲಿ ಜೀವನ ಸಾಗಿಸುವುದಿದೆಯಲ್ಲ, 
ಅದು ಬಹಳ ಕಠಿಣವಾದ ಕೆಲಸವಾಗಿದೆ. ನಿನಗೆ ಇಲ್ಲಿ ದೊರೆತಿದ್ದಂತಹ ಆರಾಮ 
ಮತ್ತು ಸ್ವಾತಂತ್ರ್ಯವು ಅಲ್ಲೂ ಸಿಗಬೇಕೆಂದೇನಿಲ್ಲ. ಇನ್ನೊ೦ದು ಕಡೆ, ನಿನ್ನನ್ನು ನೀನು 
ನಿಯಂತ್ರಿಸಿಟ್ಟುಕೊಳ್ಳಬೇಕಾದುದು ಮತ್ತು ದಾಕ್ಷಿಣ್ಮದಿ೦ದ ವರ್ತಿಸಬೇಕಾದುದು 
ಅನಿವಾರ್ಯ. ಆದರೂ ಕೆಲವು ವಿಷಯಗಳನ್ನು ನೀನು ಮನಸಾರೆ ಪಾಲಿಸಿಕೊಂಡು 
ಬಂದರೆ, ನೀನು ಅಪರಂಜಿಯಂತೆ ಶೋಭಿಸುವೆ. ಮಾತ್ರವಲ್ಲ, ಮನೆಮಂದಿಯ 
ಹೃದಯಗಳಲ್ಲಿ ಭದ್ರವಾದ ಸ್ನಾನಗಿಟ್ಟಿಸುವೆ. 

ಈ ನಿಟ್ಟಿನಲ್ಲಿ ಮೊತ್ತಮೊದಲು ಮಾಡಬೇಕಾದುದು ನಿನ್ನ ಪರಿಸರದ 
ಅವಲೋಕನ. ಅಂದರೆ ನಿನ್ನ ನಿಕಟವರ್ತಿಗಳ ಸ್ವಭಾವವನ್ನು. ಆದಷ್ಟು ಬೇಗ ಅರಿತು 
ಕೊಳ್ಳಬೇಕು. ಬಳಿಕ ಅವರೊಂದಿಗೆ ಸಾದ್ಯಂತ ಬೆರೆತುಕೊಳ್ಳಬೇಕು. ಎಷ್ಟೆಂದರೆ, ಅವರು 
ನಿನ್ನನ್ನು ತಮ್ಮ ಮನೆಯ ಮಗಳೋ ಎಂಬಂತೆ ಪ್ರೀತಿಸುವಂತಾಗಬೇಕು. ನಾನು 
ತಿಳಿದುಕೊಂಡಿರುವ ಮಟ್ಟಿಗೆ, ಹೆಚ್ಚಿನ ಕೌಟುಂಬಿಕ ಜಗಳಗಳು ಹೆಣ್ಣಿನ ತವರಿನ 
ಮೋಹದಿಂದಾಗಿರುತ್ತವೆ. ಪತಿಮನೆಯವರನ್ನು ತುಚ್ಛೀಕರಿಸುತ್ತಾ ತನ್ನ ತವರಿನವರನ್ನು 
ಮಾತು ಮಾತಿಗೂ ಹೊಗಳುತ್ತಿರುವುದರಿಂದಾಗಿ ಪತಿಯಲ್ಲೂ ಅತ್ತೆ ಮಾವಂದಿರಲ್ಲೂ 
ಮದುಮಗಳ ಬಗ್ಗೆ ತಾತ್ಸಾರ ಭಾವನೆ ಮೂಡುತ್ತದೆ. ವಸ್ತುತಃ ಹೆಣ್ಣಿನ ನಿಜವಾದ 
ಮನೆ, ಆಕೆಯ ಪತಿಮನೆಯಾಗಿದೆ. ತವರಿನಿಂದ ಹೊರಟವಳು ಪತಿ ಮನೆಯಲ್ಲಿ 
ಸಾಯುವ ವರೆಗೂ ಇರಬೇಕು. 

ಅದೇನಿದ್ದರೂ, ಪಶಿಮನೆಯವರೊಡನೆ ಹೊಂದಿಕೊಳ್ಳಬೇಕು, ಅಲ್ಲಿನ ಹಿರಿಯರನ್ನು 
ಗೌರವಿಸಬೇಕು ಮತ್ತು ಕಿರಿಯರೊಡನೆ ಪ್ರೀತಿ ವಾತ್ಸಲ್ಯವನ್ನು ತೋರಬೇಕು ಎಂಬುದೇ 


12 ಪ್ರೀತಿಯಮಗಳಿಗೆ 


ನನ್ನ ಉಪದೇಶ. ಒಟ್ಟಿನಲ್ಲಿ ಪ್ರತಿನಿಮಿಷವೂ ಅವರ ಸೇವೆಗೆ ಕಟಿಬದ್ಧಳಾಗಿರಬೇಕು- 
ಅಂದರೆ ಅವರಿಗೆ ಸೇವೆಯ ಅಗತ್ಯವಿದೆಯೆಂದು ಅದರರ್ಥವಲ್ಲ. ಬದಲಾಗಿ ಸೇವೆಯಲ್ಲಿ 
ಒಳಿತುಗಳು ಅಡಗಿವೆ. ಹಿರಿಯರ ಸೇವೆಗೈದರೆ ಅದು ಅವರ ಹೃದಯಗಳಲ್ಲಿ ನಿನ್ನ 
ಬಗ್ಗೆ ಪ್ರೀತಿ-ಸಹಾನುಭೂತಿಯನ್ನು ಹುಟ್ಟಿಸುತ್ತದೆ. ಸೇವೆಯು . ಕೋಪಾಗ್ನಿಯನ್ನೂ 
ನಂದಿಸುತ್ತದೆ ಎಂಬ ಮಾತನ್ನು ಎಂದಿಗೂ ಮರೆಯಬೇಡ. ಸೇವೆಯು ಹೃದಯಗಳನ್ನು 
ಗೆಲ್ಲಬಲ್ಲ೦ತಹ ಅದ್ಭುತ ಶಕ್ತಿಯನ್ನು ಹೊಂದಿದೆ. ನೀನು ಈ ಸೇವಾಗುಣವನ್ನು 
ಎಂದಿಗೂ ಕೈಬಿಡಬಾರದು. 

ಇನ್ನೊ೦ದು ವಿಷಯ... ಚಾರಿತ್ರ್ಯದ ಕಡೆಗೆ ನಿನ್ನ ಗಮನ ಸೆಳೆಯಬಯಸುತ್ತೇನೆ. 
ಉತ್ತಮ ಚಾರಿತ್ರ್ಯ್ಯವು ` ಹಲವು ಒಳಿತುಗಳ ಸಮಾಹಾರವಾಗಿದೆ. ಪ್ರೀತಿ, ವಾತ್ಸಲ್ಯ, 
ಸವಿಮಾತು, ಸಹನೆ, ಸಮರ್ಪಣಾ ಮನೋಭಾವ ಇವೆಲ್ಲವೂ ಉತ್ತಮ ಚಾರಿತ್ರ್ಯದ 
ಲಕ್ಷಣಗಳಾಗಿವೆ. ಇದನ್ನು ನಿನ್ನಲ್ಲಿ ಮೈಗೂಡಿಸಿಕೊಳ್ಳಬೇಕು. ಇದಿಲ್ಲದಿರುವುದು ಭಾರೀ 
ನಷ್ಟಕ್ಕೆ ಹೇತುವಾಗುತ್ತದೆ. ಉದಾಹರಣೆಗೆ ಜ್ಞಾನೋಕ್ತಿಯೊ೦ದರಲ್ಲಿ ಹೇಳಿರುವಂತೆ, 

"ವ್ಯಕ್ತಿಯು ಸಂಪತ್ತನ್ನು ಕಳೆದು ಕೊಂಡರೆ ಏನನ್ನೋ ಕಳೆದಂತೆ. ಏಕೆಂದರೆ 
ಸಂಪತ್ತು ಅಷ್ಟು ಪ್ರಾಮುಖ್ಯವಲ್ಲದ ವಸ್ತು. ಅದೇ ವೇಳೆ ವ್ಯಕ್ತಿಯು ಆರೋಗ್ಯವನ್ನು 
ಕಳೆದುಕೊಂಡರೆ ಬಹಳಷ್ಟನ್ನು ಕಳೆದಂತೆ. ಏಕೆಂದರೆ ಮಾನವ ಜೀವನಕ್ಕೆ ಆರೋಗ್ಯವು 
ಬಹಳ ಅಗತ್ಯವಾಗಿದೆ. ಆದರೆ ವ್ಯಕ್ತಿಯು ಚಾರಿತ್ರ್ಯವನ್ನು ಕಳೆದುಕೊಂಡರೆ ಎಲ್ಲವನ್ನೂ 
ಕಳೆದುಕೊಂಡಂತೆ. ಏಕೆಂದರೆ ಚಾರಿತ್ರ್ಯವು ಮಾನವನ ವ್ಯಕ್ತಿತ್ವ, ಶರೀರ ಮತ್ತು ಆತ್ಮ 
ಎಲ್ಲವೂ ಆಗಿದೆ ಹಾಗೂ ಅದು ಎಲ್ಲಕ್ಕಿಂತಲೂ ಮಿಗಿಲಾದ ಸ೦ಪತ್ತಾಗಿದೆ." 

ಆದ್ದರಿಂದಲೇ ಮಾನವರ ಏಳಿಗೆಯನ್ನು ಬಯಸುವವರು ಯಾವಾಗಲೂ ಚಾರಿತ್ರ್ಯಕ್ಕೆ 
ವಿಶೇಷ ಮಹತ್ವವನ್ನು ನೀಡಿದ್ದಾರೆ. ಅಂತ್ಯ ಪ್ರವಾದಿ ಹ. ಮುಹಮ್ಮದ್‌ರವರು(ಸ) 
ಒಂದು ಸಂದರ್ಭದಲ್ಲಿ ಹೀಗೆಂದಿದ್ದಾರೆ, ' 

"ನಿಮ್ಮ ಪೈಕಿ ಚಾರಿತ್ರ್ಯದಲ್ಲಿ ಉತ್ತಮರಾಗಿರುವವರೇ ಅತ್ಯುತ್ತಮರು." 

(ಬುಖಾರಿ, ಮುಸ್ಲಿಮ್‌) 

ಚಾರಿತ್ರ್ಯದೊ೦ದಿಗೆ ವ್ಯಕ್ತಿಯು ತನ್ನ ನಾಲಿಗೆಯ ಮೇಲೂ ಹತೋಟಿಯನ್ನಿರಿಸಿ 
ಕೊಳ್ಳಬೇಕಾಗಿದೆ. ಏಕೆಂದರೆ ಈ ಎಲುಬಿಲ್ಲದ ಮಾಂಸದ ಒಂದು ಸಣ್ಣ ತುಂಡು 
ಕ್ಷೋಭೆ-ಕಲಹಕ್ಕೆ ಹೇತುವೂ ಆಗಬಲ್ಲುದು ಮತ್ತು ಶಾಂತಿ-ಸಮಾಧಾನಕ್ಕೆ ಕಾರಣವೂ 
ಆಗಬಲ್ಲುದು. ಇದು ಶತ್ರುಗಳನ್ನೂ ಮಿತ್ರರಾಗಿಸಬಲ್ಲ ಮತ್ತು ಮಿತ್ರರನ್ನೂ ಬೇರ್ಪಡಿಸ 
ಬಲ್ಲಂತಹ ವಸ್ತುವಾಗಿದೆ. ಈ ನಾಲಗೆಯ ಸದುಪಯೋಗದಿಂದಾಗಿ ವ್ಯಕ್ತಿಯ 
ಸ್ಥಾನಮಾನವು ಉನ್ನತಿಗೇರುತ್ತದೆ. ಅದೇ ವೇಳೆ, ಅದನ್ನು ಸಡಿಲ ಬಿಟ್ಟರೆ ವ್ಯಕ್ತಿಯು 
ಪಾತಾಳಕ್ಕೆ ಬೀಳಬಲ್ಲನು. ಆದ್ದರಿಂದ ಮಾತನಾಡುವಾಗ ಚೆನ್ನಾಗಿ ಆಲೋಚಿಸಿ ಬಾಯಿ 
ತೆರೆಯಬೇಕು. ಈ ಮೂಲಕ ಇತರರ ಹೃದಯಗಳಲ್ಲಿ ನಿನ್ನ ಬಗ್ಗೆ ಗೌರವ 


ನಮಾರುನ್ನೆಂದೂ ತೊರೆಯಬೇಡ 13 


ಮೂಡುತ್ತದೆ ಮತ್ತು ನಿನ್ನನ್ನು ಒಳ್ಳೆಯ ದೃಷ್ಟಿಯಿಂದ ಕಾಣತೊಡಗುತ್ತಾರೆ. "ಹೆಣ್ಣಿನ 
ಕೈಗಳು ಉದ್ದವಾಗಿರಬೇಕು ಮತ್ತು ನಾಲಗೆ ಚಿಕ್ಕದಾಗಿರಬೇಕು” ಎಂದು ಬಲ್ಲವರು 
ಹೇಳುತ್ತಾರೆ. . ಅಂದರೆ ಹೆಣ್ಣು ಮಗಳು ಹೆಚ್ಚೆಚ್ಚು ಕೆಲಸ ಮಾಡಬೇಕು ಮತ್ತು ಕಡಿಮೆ 
ಮಾತನಾಡಬೇಕು. ತಿಳಿಯಿತಾ? 

ನಿಜವಾಗಿಯೂ ಇದು - ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ೦ತಹ ಮಾತು. 
ಒಂದು ವೇಳೆ ಹೆಣ್ಣು ಮಗಳು ಈ ಗುಣವನ್ನು ತನ್ನದಾಗಿಸಿದರೆ, ಅಂದರೆ ಮಾತು 
ಕಡಿಮೆ ಕೆಲಸ ಜಾಸ್ತಿಯೆ೦ಬ ನೀತಿಯನ್ನು ಅನುಸರಿಸಿದರೆ ಖಂಡಿತವಾಗಿಯೂ ಇತರರ 
ಗೌರವಾದರಗಳಿಗೆ ಹಾತ್ರಳಾಗುತ್ತಾಳೆ. ಅವಳು ತನಗೆ ಬೇಕಾದಂತಹ ಸೌಲಭ್ಯಗಳನ್ನು 
ಕೇಳದೆಯೇ ಪಡೆದುಕೊಳ್ಳುತ್ತಾಳೆ. ಮನೆಯ ಪ್ರತಿಯೊಬ್ಬ ವ್ಯಕ್ತಿಯೂ ಆಕೆಯ ಪರ 
ವಹಿಸಬಲ್ಲ. ಏಕೆಂದರೆ ಅವಳು ಏನನ್ನೂ ಹೇಳುವುದೇ ಇಲ್ಲ, ಮುಗ್ಧತೆಯ. ಸಾಕಾರ 
ಮೂರ್ತಿ ಎ೦ಬ ಭಾವನೆ ಅವರಲ್ಲಿ ಮೂಡಿರುತ್ತದೆ. ಅಂದರೆ ಅವಳ ಕಡಿಮೆ ಮಾತು 
ಅವಳಿಗೇ ಒಳಿತುಗಳೆ ಅಗರವಾಗುತ್ತದೆ `ಮತ್ತು ಮನೆಯ ಆಬಾಲ: ವೃದ್ಧರೆಲ್ಲರೂ 
ಅವಳ ಬಗ್ಗೆ ಸಹಾನುಭೂತಿಯನ್ನು ಹೊಂದುತ್ತಾರೆ. 

ಇಲ್ಲಿ ಅಲ್ಲಾಹನ ಅನುಗ್ರಹದಿಂದ ಎಲ್ಲರೂ ಕ್ಲೇಮವಾಗಿದ್ದಾರೆ. ನಿನ್ನ 
ಆರೋಗ್ಯವನ್ನು ಚೆನ್ನಾಗಿಟ್ಟಿರು. ಪತ್ರ ಬರೆಯುತ್ತಿರು. ` 

4 ಇತಿ `ನಿನ್ನ ಹಿತಾಕಾಂಕ್ಷಿ ತಂದೆ 


ಅ. ನಮಾರುನ್ನೆ೦ದೂ ತೊರೆಯಬೇಡ 


ಪ್ರೀತಿಯ ಮಗಳೇ, 

. ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ನೀನು ಬರೆದ ಪ್ರತಿಯೊ೦ದು ಪತ್ರವೂ ನಮಗೆ ತಲುಪುತ್ತಿದೆ. ಅವುಗಳನ್ನು ಓದಿ 
ನಾವು ಬಹಳ ಸಂತೋಷ ಪಡುತ್ತೇವೆ ಮತ್ತು ನಿನಗೆ ಶಾಂತಿ-ಸಮಾಧಾನ ಒದಗಿಸಿ 
ಕೊಟ್ಟ ಅಲ್ಲಾಹನಿಗೆ ಮನಸಾರೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ನಿನ್ನ' 
ಮೇಲೆ ಕೃಪೆ ವರ್ಷಿಸಿದ ಅಲ್ಲಾಹನಿಗೆ ನೀನೂ ಕೃತಜ್ಞಳಾಗಿರು. ಸ್ವಲ್ಪ ಚಿಂತಿಸಿ ನೋಡಿದರೆ 
ಅಲ್ಲಾಹನ ದಯೆ-ಕೃಷೆ ನಿನ್ನ ಮೇಲೆ ಎಷ್ಟಿದೆಯೆ೦ಬುದು ತಿಳಿದು ಬರುತ್ತದೆ. - ನೀನು 
ಸಣ್ಣ ಮಗುವಾಗಿದ್ದೆ, ಅಲ್ಲಾಹನು ' ನಿನ್ನನ್ನು ಪ್ರಜ್ಞಾವಂತ' ಯುವತಿಯಾಗಿ ಬೆಳೆಸಿದನು. 
ನೀನು ಹುಟ್ಟಿದಾಗ ಅಸಹಾಯಕಳಾಗಿದ್ದೆ, ಅಲ್ಲಾಹನು ನಿನಗೆ ಆಶ್ರಯ ನೀಡಿದನು. 
ತಂದೆಯನ್ನು ನಿನ್ನ ಪಾಲಿಗೆ ವಾತ್ಸಲ್ಮಮಯಿಯನ್ನಾಗಿ- ಮಾಡಿದನು ಮತ್ತು ಹೆತ್ತ ತಾಯಿ 


14 ! ಪ್ರೀತಿಯಮಗಳಿಗೆ 


ತೀರಿ ಹೋದ ಬಳಿಕ, ನಿನ್ನ ಪೋಷಣೆಗಾಗಿ ತನ್ನ ಸುಖ-ನೆಮ್ಮದಿಯನ್ನೂ ತ್ಕಾಗ 
ಮಾಡುವಂತಹ ಪ್ರೀತಿಯ ತಾಯಿಯನ್ನು ನೀಡಿದನು. ಹಾಗೆಯೇ ನೀನು ಓದು-ಬರೆಹ 
ಬಲ್ಲವಳಾಗಿರಲಿಲ್ಲ, ಅಲ್ಲಾಹನು ನಿನಗೆ ವಿದ್ಯೆ-ಜ್ಞಾನದ ಸಿರಿಯನ್ನು ನೀಡಿದನು. ನಿನಗೆ 
ಮಾತನಾಡಲು ಬರುತ್ತಿರಲಿಲ್ಲ, ಅಲ್ಲಾಹನು ನಿನಗೆ ಲೇಖನ-ಭಾಷಣ ಕಲೆಯೆಂಬ 
ಪ್ರತಿಭೆಯನ್ನೇ ನೀಡಿದನು. ಬಾಗ್ಬತ್‌ನಂತಹ ಸಣ್ಣ ಗ್ರಾಮದಿಂದ ಮುಂಬೈಯಂತಹ 
ಮಹಾನಗರಕ್ಕೆ ತಲುಪಿದನು. 


ಒಂದು ವೇಳೆ ಈ ಎಲ್ಲ ಅನುಗ್ರಹಗಳು ನಿನಗೆ ದೊರೆಯದಿರುತ್ತಿದ್ದರೆ, 
ಅಂದರೆ ಅಲ್ಲಾಹನು ನಿನ್ನನ್ನು ಕುಂಟಿ, ಕುರುಡಿ, ಅಂಗವಿಕಲೆಯಾಗಿ ಹುಟ್ಟಿಸುತ್ತಿದ್ದರೆ... 
ಏನಾಗುತ್ತಿದ್ದಿ? ಒಮ್ಮೆ ಆಲೋಚಿಸಿ ನೋಡು. ಅಲ್ಲಾಹನು ನಿನ್ನನ್ನು ಆರೋಗ್ಯವ೦ತಳ . 
ನ್ನಾಗಿಯೂ ಕುಲೀನ ಮನೆತನದವಳನ್ನಾಗಿಯೂ ಹುಟ್ಟಿಸಿದ್ದು ಅವನ ಕೃಪಾಗುಣವಲ್ಲದೆ 
ಇನ್ನೇನು? ಹಾಗೆಯೇ ನೀನು ಒ೦ದು ಉತ್ತಮ ಕುಟುಂಬಕ್ಕೆ ವಿವಾಹವಾಗಿ 
ಹೋದುದೂ ಅಲ್ಲಾಹನ ಕೃಪೆಯೇ ತಾನೇ? ಈ ವಿಷಯದಲ್ಲಿ ನೀನು ಅವಲೋಕನ 
ನಡೆಸಿದಷ್ಟೂ ಅಲ್ಲಾಹನ ಮುಂದೆ ನೀನು ಹೆಚ್ಚೆಚ್ಚು ವಿನೀತಳಾಗಿ ತಲೆಬಾಗುವೆ. ಈ 
ಪ್ರಕಾರ ಆ ಒಡೆಯನಿಗೆ ನೀನು ಎಷ್ಟು ಕೃತಜ್ಞಳಾಗಿದ್ದರೂ ಕಡಿಮೆಯೇ ಎಂದು 
ನನ್ನ ಭಾವನೆ. 

ಇಲ್ಲಿನ ಪರಿಸರವನ್ನು ನೀನು ಮರೆತಿಲ್ಲ ತಾನೇ? ನಿನಗೆ ಗೊತ್ತು ನಮಾರು್‌, 
ಉಪವಾಸ ವ್ರತ ಮತ್ತು ಕುರ್‌ಆನ್‌ ಪಠಣವೇ ನಮ್ಮ ಶಿಕ್ಷಣದ ಮೂಲಾಧಾರ 
ವಾಗಿದೆ. ಇದನ್ನು ಮುಂದಿರಿಸಿಯೇ ನಾವು ನಿನಗೆ ತರಬೇತಿ ನೀಡಿದ್ದೇವಷ್ಟೇ. ಹಾಗಾಗಿ 
ನೀನು ಎಲ್ಲಿಗೆ ಹೋದರೂ ಧಾರ್ಮಿಕತೆಯನ್ನು ನಿನ್ನ ಜೊತೆಯಲ್ಲಿ ಕೊಂಡೊಯ್ಕುವಿ 
ಯೆಂದು ನಿನ್ನ ಮದುವೆಗೆ ಮುಂಚೆ ನಾವು ಭಾವಿಸುತ್ತಿದ್ದೆವು. ಅದೇ ವೇಳೆ, ನೀನು 
ಹೋದ ಹೊಸ ಪರಿಸರವು ಅದಾಗಲೇ ಧಾರ್ಮಿಕತೆಯನ್ನು ಹೊಂದಿತ್ತೆಂಬುದು ಅಲ್ಲಾಹನ 
ಮಹಾ ಔದಾರ್ಯವೆನ್ನಬೇಕು. ಒಂದರ್ಥದಲ್ಲಿ ನಿನ್ನ ಕೆಲಸ ಸುಲಭವಾಯಿತೆನ್ನು! 

ಆದರೆ ಇನ್ನೊಂದು ವಿಷಯ. ಹೊಸ ಪರಿಸರದಲ್ಲಿ ಕೆಲವು ದಿನಗಳ ಮಟ್ಟಿಗೆ 
ನವ ವಧುವಿನೊಂದಿಗೆ ಸ್ವಲ್ಪ ದಾಕ್ಷಿಣ್ಮವಿರುತ್ತದೆ. ಹಾಗಾಗಿ ಮೊದಲು ನಮಾರಖ್‌ನ 
ಬಗ್ಗೆ ಯಾರೂ ಏನೂ ಅನ್ನಲಾರರು. ಅದರಿಂದಾಗಿ ತೂಕಡಿಸುವವಳಿಗೆ ಹಾಸಿಗೆ ಹಾಸಿ 
ಕೊಟ್ಟ೦ತಾಗಿ ನೀನು ನಮಾರು್‌ನ ಬಗ್ಗೆ ಉದಾಸೀನ ತೋರುವಂತಾದರೆ ಅದು ನಿನ್ನ 
ಬಹುದೊಡ್ಡ ಪ್ರಮಾದವಾದೀತು. ವಾಸ್ತವದಲ್ಲಿ ತನ್ನ ಸೃಷ್ಟಿಕರ್ತನನ್ನು ಎಂದಿಗೂ 
ಮರೆಯದಿರುವುದು ಮತ್ತು ಅವನ ಕೃಪೆ-ಔದಾರ್ಯಗಳನ್ನು ಸದಾ ಸ್ಮರಿಸುತ್ತಿರುವುದೇ 
ಬುದ್ಧಿವಂತಿಕೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಮೊದಮೊದಲು ಐಚ್ಛಿಕ ಕರ್ಮಗಳ 
ಪಾಲನೆ ಮಾಡಲು ಕಷ್ಟವೆನಿಸುವುದಿದ್ದರೆ, ಕನಿಷ್ಠ ಕಡ್ಡಾಯ ಕರ್ಮಗಳನ್ನಾದರೂ ತಪ್ಪದೇ 
ಪಾಲಿಸಬೇಕು. ಕಡ್ಡಾಯ ಕರ್ಮದಲ್ಲಿ ನಮಾರು್‌ಗೆ ಮಹತ್ತರವಾದ ಸ್ಥಾನವಿದೆ. 


ಸದ್ವರ್ತನೆಗೆ ಸತ್ಸಲವಿದೆ § 15 


ನಮಾರಭ್‌ ನಿರ್ವಹಿಸುವುದರಿಂದ ಜಗದೊಡೆಯನ೦ತೂ ಸಂತುಷ್ಟನಾಗುತ್ತಾನೆ. 
ಅದರೊಂದಿಗೇ ನಮಾರಭ್‌ ಮಾಡುವವರಿಗೂ ಅಪಾರ ಪ್ರಯೋಜನಗಳಿವೆ. ಏಕೆಂದರೆ 
ಈ ಮೂಲಕ ಮನಸ್ಸಿನಲ್ಲಿ ಶುಚಿತ್ವದ ಪ್ರಜ್ಞೆ ಬೆಳೆಯುತ್ತದೆ. ನನ್ನನ್ನು ಅಲ್ಲಾಹನು 
ನೋಡುತ್ತಿದ್ದಾನೆ ಎಂಬ ಆಲೋಚನೆ ಮತ್ತು ಅಲ್ಲಾಹನು ಕ್ರೋಧಗೊಳ್ಳಬಹುದಾ 
ದಂತಹ ಕೃತ್ಯ ತನ್ನಿಂದ ಸ೦ಭವಿಸೀತೋ ಎಂಬ ಭಯವೂ ಸದಾ ಮನಸ್ಸಿನಲ್ಲಿರುತ್ತದೆ. 
ನಮಾರು್‌ ' ಮಾಡುವವಳ ಜೀವನ ಪಾವನವಾಗಿರುತ್ತದೆ. ಆಕೆ ಜಗತ್ತಿನವರಿಂದ 
ನಿರಪೇಕ್ಬಳಾಗಿರುತ್ತಾಳೆ. ಆಕೆ ಅಲ್ಲಾಹನನ್ನು ತನ್ನ ಅಹವಾಲು ಆಲಿಸುವವ, ಪ್ರಾರ್ಥನೆ 
ಸ್ವೀಕರಿಸುವವ" ಮತ್ತು ಬೇಡಿಕೆಗಳನ್ನು ಈಡೇರಿಸುವವ ಎಂದು ಭಾವಿಸುತ್ತಾ ಇತರರ 
ಮುಂದೆ ಕೈ ಚಾಚುವುದರಿಂದ ಸುರಕ್ಷಿತಳಾಗುತ್ತಾಳೆ. ಆಕೆ ಯಾರಿಂದಲೂ ಏನನ್ನೂ 
ಬೇಡಲಾರಳು. ಅಂತಹವಳಿಗೆ ಅದೃಶ್ಯದಿ೦ದ ಸಹಾಯವೊದಗಿ ಬರುತ್ತದೆ. ಅದರ 
ಅನುಭವವೂ ಈ ಜಗತ್ತಿನಲ್ಲಿ ಅನೇಕ ಬಾರಿ ಆಗಿದೆ. 


ಅದೇನಿದ್ದರೂ ನಮಾರು್‌ ಪಾಲನೆಯು ಅತಿ ಅಗತ್ಯವಾಗಿದೆ. ಯಾವ 
ಸಮಯದಲ್ಲೂ ಯಾವ ಕಾರಣಕ್ಕೂ ಅದನ್ನು ತೊರೆಯಬೇಡ ಮತ್ತು ಇತರರ ಮೇಲೂ 
ಸಮಾರ್‌ನ ಪಾಲನೆಯ ಪ್ರಭಾವವುಂಟಾಗುವಂತೆ ಪ್ರಯತ್ನ ಮಾಡು. ಉಳಿದಂತೆ 

ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಿರು. 
ಇತಿ ನಿನ್ನ ಹಿತಾಕಾಂಕ್ಸಿ ತಂದೆ 


ಅ ಸದ್ವರ್ತನೆಗೆ ಸತೃಲವಿದೆ 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹಿ ವಬರಕಾತುಹು. 

ನಿನ್ನ ಪತ್ರ ತಲುಪಿತು. ಹಾಗೆಯೇ ನಾನು ಬರೆದ ಪತ್ರವು ನಿನಗೆ ಬಹಳ 
ತಡವಾಗಿ ತಲುಪುವುದರ ಬಗ್ಗೆಯೂ ನೀನು ದೂರಿರುವೆ. ನಾನಂತೂ ನಿನಗೆ ಆದಷ್ಟು 
ಬೇಗ ಪತ್ರ ಬರೆದು ಕಳುಹಿಸಲು ಬಯಸುತ್ತೇನೆ. ಆದರೆ ಏನು ಮಾಡಲಿ... ಸಮಯವು 
ಎಷ್ಟು ತೀವ್ರವಾಗಿ ಕಳೆದು ಹೋಗುತ್ತದೆ೦ದರೆ, ನನಗೆ ಅದರ ಅರಿವೇ ಆಗುವುದಿಲ್ಲ. 
ಬೆಳಗಾಗುತ್ತದೆ, ರಾತ್ರಿಯಾಗುತ್ತದೆ, ಮತ್ತೆ ಪುನಃ... ಹೀಗೆ ದಿನಗಳುರುಳುತ್ತಲೇ ಇರುತ್ತವೆ. 
ಅದೇನಿದ್ದರೂ ಈಗ ಪತ್ರ ಬರೆಯಲು ನಾನು ಆರಂಭಿಸಿದ್ದೇನೆ. ಇನ್ನು ಇದನ್ನು 
ಅಲ್ಲಾಹನು ಆದಷ್ಟು ಬೇಗ ನಿನ್ನ ಬಳಿಗೆ ತಲುಪುವಂತೆ ಮಾಡಲಿ. 


16 ಪ್ರೀತಿಯಮಗಳಿಗೆ 


“ಪತ್ರದಲ್ಲಿ ನಿನ್ನ ಓರಗಿತ್ತಿಯ ಜತೆಯಲ್ಲಿರುವುದಾಗಿ ನೀನು ಬರೆದಿದ್ದೀಯೆ. ತುಂಬಾ 
ಒಳ್ಳೆಯದು. ಒಂಟಿಯಾಗಿ ಇರುವುದಕ್ಕಿಂತ ಇತರರೊಂದಿಗೆ ಹೊಂದಿಕೊಂಡು ಬಾಳುವುದು 
ಒಳ್ಳೆಯದು. ಆದರೆ ಒಂದು ವಿಷಯ ನೆನಪಿಡು. ಆಕೆ ನಿನ್ನ ಓರಗಿತ್ತಿ. ನಿನಗಿಂತ 
ಮುಂಚೆಯೇ ಆ ಮನೆಗೆ ಸೊಸೆಯಾಗಿ ಬಂದವಳು. ಆದ್ದರಿಂದ ಆಕೆಯ ಸ್ಥಾನಮಾನವನ್ನು 
ಗೌರವಿಸಬೇಕು. ಹಾಗೆಯೇ ಆಕೆಯು ನಿನ್ನ ಮೇಲೆ ತೋರುತ್ತಿರುವ ಪ್ರೀತ್ಕಾದರವು 
ಪ್ರಶಂಸಾರ್ಹವೇ ಆಗಿದೆ. ಇನ್ನು ನಿನಗೆ ದೊರೆತಂತಹ ಓರಗಿತ್ತಿ ಇತರ ಹೆಣ್ಣು 
ಮಕ್ಕಳಿಗೆ ಕೂಡ ದೊರೆತಾರೆ೦ದು ನಾನು ಭಾವಿಸುವುದಿಲ್ಲ. , ಇದು ಅಲ್ಲಾಹನು ನಿನ್ನ 
ಮೇಲೆ ತೋರಿದ ಇನ್ನೊಂದು ಕೃಷೆಯಾಗಿದೆ. ಹಾಗಾಗಿ ನೀನು ಆಕೆಯನ್ನು ಗೌರವಿಸು, 
ಆದರಿಸು ಮತ್ತು ಆಕೆಯೇ ನಿನ್ನ ಪಾಲಿಗೆ ಸರ್ವಸ್ವವೆಂದು ಭಾವಿಸು. 

ಒಂದು ವೇಳೆ, ಆಕೆ ನಿನಗೆ ಯಾವುದಾದರೂ ವಿಷಯದಲ್ಲಿ ಏನಾದರೂ ಅಂದು 
ಬಿಟ್ಟರೆ, ನೀನು ಮೌನವಾಗಿ ಕೇಳಿಸಿಕೋ. ಆ ಮಾತುಗಳು ನಿನ್ನ ಸ್ವಭಾವಕ್ಕೆ ವಿರುದ್ಧವಾಗಿ 
ಕಂಡರೂ ಕಹಿಮದ್ದೆ೦ದು ಭಾವಿಸಿ ಕುಡಿದುಬಿಡು. ಒಂದು ವೇಳೆ ನೀನು ಹೀಗೆ 
ಮಾಡಿದಿಯೆಂದಾದರೆ, ಖಂಡಿತವಾಗಿಯೂ ನಿನ್ನ ವೈವಾಹಿಕ ಮನೆಯಲ್ಲಿನ ಜೀವನವನ್ನು 
ಪಾವನಗೊಳಿಸಿದಂತಾಗುವುದು. ಆದರೆ ಒಂದು ವೇಳೆ ಮೂರ್ಯಳಂತೆ ವರ್ತಿಸಿ 
ಎದುರಾಡಿದೆಯೆಂದಾದರೆ, ಜೀವನವಿಡೀ ಪರಿತಪಿಸಬೇಕಾಗಿ ಬಂದೀತು. 


ವಾಸ್ತವದಲ್ಲಿ, ಜನರು ಒಂದೇ ಕಡೆ ಹೊಂದಿಕೊಂಡು ಬಾಳುವಾಗ, ಪರಸ್ಪರ 
ವ್ಯವಹರಿಸುವಾಗ ಕೆಲವೊಮ್ಮೆ ಮನಸ್ಸಿಗೆ ಹಿಡಿಸದ೦ತಹ ವಿಷಯಗಳೂ ಎದುರಾಗುತ್ತವೆ. 
ಅದನ್ನೇ ದೊಡ್ಡ ವಿಷಯವೆಂಬಂತೆ ಭಾವಿಸತೊಡಗಿದರೆ ಅಥವಾ ಅದರ ಬಗ್ಗೆಯೇ 
ಗಮನ ಕೊಡತೊಡಗಿದರೆ ಅದುವೇ ಒಂದು ದಿನ ದೊಡ್ಡಫಿತ್ಸ (ಕ್ಷೋಭೆ) ಆಗಿ 
ಮಾರ್ಪಡುತ್ತದೆ. ಇಂತಹ ` ವಿಷಯಗಳಿಗೆ ಜನರೂ ಗಾಳಿ ಹಾಕುತ್ತಾರೆ. ಏಕೆಂದರೆ 
ಅವರಿಗೆ ತಮಾಷೆ ನೋಡುವುದರಲ್ಲಿ" ಒಂದು ರೀತಿಯ ಆಸಕ್ತಿಯಿರುತ್ತದೆ. ಆದರೆ 
ನೀನು ಬುದ್ದಿವಂತ ಹುಡುಗಿಯರಂತೆ ಇಂತಹ ವಿಷಯಗಳಿಂದ ಸಾಧ್ಯವಿದ್ದಷ್ಟರ ಮಟ್ಟಿಗೆ 
ದೂರವಿರಬೇಕು ಮತ್ತು. ಜನರಿಗೆ ನಿನ್ನ ಬಗ್ಗೆ ನಗುವಂತಹ ಯಾವುದೇ ಅವಕಾಶವನ್ನು 
ನೀಡಬಾರದು. ನಾವೂ ಕೆಲವೊಮ್ಮೆ ನಿನ್ನ ಮೇಲೆ ಕೋಪಗೊಂದದ್ದಿದೆ. ಆದರೆ ಆ 
ಕೋಪವು -ನಿನ್ನ ಒಳಿತಿಗಾಗಿ ಎ೦ದೇ ನೀನು ಭಾವಿಸುತ್ತಿದ್ದೆ. ಆದ್ದರಿಂದಲೇ ನಿನ್ನ ಬಾಯಿ 
ಯಿಂದ ಯಾವುದೇ ಆಕ್ಷೇಪದ ಮಾತು ಹೊರಟಿರಲಿಲ್ಲ. ಇದೇ ರೀತಿಯಲ್ಲಿ ನೀನು 
ಅಲ್ಲಿಯೂ ವ್ಯವಹರಿಸಬೇಕು. ' 

ಕೆಲವು ವಿಷಯಗಳು ನಿನ್ನ ಸ್ವಭಾವಕ್ಕೆ ಹೊಂದಿಕೆಯಾಗದಿರಬಹುದು. ಆದರೆ 
ಒಂದು ವಿಷಯ ನೆನಪಿಡು. ಜಗತ್ತಿನ ಯಾವ ಸೊಸೆಗೂ ಪತಿಯ ಮನೆಗೆ ಹೋದ 


, ಸದೃರ್ತನೆಗೆ ಸತ್ವಲವಿದೆ 17 


ತಕ್ಷಣ ಸಿದ್ಧ ವಾತಾವರಣ ದೊರೆಯುವುದಿಲ್ಲ. ರತ್ನಗಂಬಳಿಯ ಸ್ವಾಗತ ಸಿಗು 
ವಂತಹದ್ದೋ ಅಥವಾ ಮನೆಯ ಎಲ್ಲ ಸದಸ್ಯರು ತೊಗಲು ಬೊಂಬೆಯಂತೆ 
ನವವಧುವಿನ ಸೇವೆಗಾಗಿ ಸದಾ ಸಿದ್ಧರಾಗಿರುವುದೋ ಇವೆಲ್ಲವೂ ಒಂದು ' ಕನಸಿನಂತೆ 
ಕಾಣಬಹುದಷ್ಟೇ. ' ವಸ್ತುತಃ ಇಂತಹ ವಾತಾವರಣವನ್ನು ಸೊಸೆಯು ಕ್ರಮೇಣ ಸೃಷ್ಟಿಸಿ 
ಕೊಳ್ಳಬೇಕಾಗುತ್ತದೆ. ತನ್ನ ಮಾತು ನಡೆಯಬೇಕೆಂದು ಬಯಸುವವಳು, ಮೊದಲು 
ಇತರರ ಮಾತನ್ನು ಕೇಳಲು ಸಿದ್ಧಳಾಗಬೇಕು. ಇತರರನ್ನು ಯಾವ ಒರೆಗಲ್ಲಿಗೆ ಹಚ್ಚ 
ಬಯಸುತ್ತೀಯೋ ಮೊದಲು ಸ್ವಯಂ ನಿನ್ನನ್ನು ಆ ಒರೆಗಲ್ಲಿನಲ್ಲಿ ಹಚ್ಚಿಕೊಳ್ಳಬೇಕು. 
ಇನ್ನೊಂದರ್ಥದಲ್ಲಿ ಹೀಗೆನ್ನಬಹುದು- ಇತರರು ನಿನ್ನನ್ನು ಗೌರವಿಸಬೇಕೆಂದು 
ಬಯಸುತ್ತೀಯಾದರೆ, ಮೊದಲು ಇತರರಿಗೆ ಗೌರವ ನೀಡಲು. ಕಲಿ. ನೀನು ನಿನ್ನ 
ಎದುರಿಗಿರುವವರನ್ನು ನೀವು, ತಾವು, ಮಾನ್ಯರೇ ಎಂಬಿತ್ಯಾದಿಯಾಗಿ ಕರೆಯುತ್ತೀಯಾದರೆ, 
ಅವರೂ ನಿನ್ನೊಡನೆ ಅದೇ ರೀತಿ ವ್ಯವಹರಿಸುವರು. 


ಹೊಸ ಮನೆಯ' ಪರಿಸರದಲ್ಲಿ ಕಿರಿಯರೊಡನೆ ಪ್ರೀತಿ, ಹಿರಿಯರೊಡನೆ ಗೌರವ 
ಮತ್ತು ಸದ್ವ್ಯವಹಾರವು ಒಟ್ಟಾರೆಯಾಗಿ ಹೆಣ್ಣಿನ ಬಗ್ಗೆ" ಇತರರ ಮನಸ್ಸಿನಲ್ಲಿ 
ಅನುಕಂಪವನ್ನು ಬೆಳೆಸುತ್ತದೆ. ಈ ಪ್ರಕಾರ ಪ್ರೀತಿ-ವಾಶ್ಸಲ್ಯದ ಅಂಕುರವು ಚಿಗುರುತ್ತದೆ 
ಮತ್ತು ನಿರಂತರ ಸೇವೆಯ ಮೂಲಕ ಅದು ಒಂದು ಬೃಹತ್‌ ವೃಕ್ಸವಾಗಿ ಬೆಳೆ 
ಯುತ್ತದೆ. ಅದರ ತಂಪು ನೆರಳಿನಲ್ಲಿ ಸೊಸೆಯು ಶಾಂತಿ ಸಮಾಧಾನದ ಕ್ಷಣಗಳನ್ನು 
ಅನುಭವಿಸುತ್ತಾಳೆ. 


ಹೆಚ್ಚಿನ ಮನೆಗಳಲ್ಲಿನ ಅತ್ತೆ-ಸೊಸೆ' ಜಗಳ, ಅತ್ತಿಗೆ-ನಾದಿನಿ ಜಗಳ ಇತ್ಯಾದಿಗಳು 
ಒಂದು ಸಾಮಾಜಿಕ ಪಿಡುಗಾಗಿ ಮಾರ್ಪಟ್ಟಿದೆ. ಸಣ್ಣಪುಟ್ಟ ವಿಷಯಗಳಿಗೆಲ್ಲ ಹಗಲೂ 
ರಾತ್ರಿ ಮುನಿಸು- ಕೋಪದ ಕಾರಣವಾಗಿ ಅದೆಷ್ಟೋ ಮನೆಗಳ ನೆಮ್ಮದಿಯೇ ಹಾಳಾಗಿ 
ರುತ್ತದೆ. ಇಂತಹ ಸನ್ನಿವೇಶದಲ್ಲಿ ನೀನು ಓರ್ವ -ಮಾದರಿ ಸೊಸೆಯಾಗಿ ಮೂಡಿ 
ಬಂದು ಅಂಧಕಾರದಲ್ಲಿ ನ೦ದಾದೀಪದ೦ತೆ ಶೋಭಿಸುವಂತಾದರೆ ಮತ್ತು ಪ್ರತಿಯೋರ್ವ 
ಹೆಣ್ಣು ನಿನ್ನ ಹಾಗೂ ನಿನ್ನ ಮನೆಯವರ ಶಾಂತಿ ಸೌಹಾರ್ದಯುತ ಸಂಬಂಧವನ್ನು 
ಕಂಡು 'ನಿಜವಾದ ಮನೆಯೆಂದರೆ ಹೀಗಿರಬೇಕು' ಎಂದು ಉದ್ದೆರಿಸುವಂತಾದರೆ ಎಷ್ಟು 
ಚೆನ್ನ ಅಲ್ಲವೇ? ಹಾಗಾಗಲು ಪ್ರಯತ್ನ ಮಾಡು. ಅಲ್ಲಾಹ್‌ ನಿನ್ನನ್ನು ಚೆನ್ನಾಗಿಟ್ಟಿರಲಿ. 
ಇತಿ ನಿನ್ನ ಹಿತಾಕಾ೦ಕ್ಸಿ ತಂದೆ 


ಈ ... ಸೇವಾಗುಣ ಬೆಳೆಸು 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ನಿನ್ನ ಪತ್ರ ತಲುಪಿತು. ಓದಿ ಖುಷಿಯೂ ಆಯಿತು, ಕಳವಳವೂ ಆಯಿತು. 
ನೀನು ಕ್ಷೇಮವಾಗಿರುವಿಯೆ೦ದು ತಿಳಿದಾಗ ಖುಷಿಯಾದರೆ, ನೀನು ಬರೆದ ಆ 
ಪದವುಂಟಲ್ಲ... ನಾನು ಮಂಚದಲ್ಲೇ ಬಿದ್ದುಕೊಂಡಿರುತ್ತೇನೆ ಮತ್ತು ಇದುವರೆಗೆ 
ಯಾವುದೇ ಕೆಲಸವನ್ನು ಮಾಡಿಲ್ಲವೆಂದು ನೀನು ಬರೆದಿದ್ದೀಯಲ್ಲ... ಅದನ್ನು ಓದಿ 
ಖೇದವಾಯಿತು. ವಾಸ್ತವದಲ್ಲಿ ನೀನು ಮಂಚವೇರಿ ಕಾಲು ಚಾಚಿ ಕುಳಿತಿರುವುದೇ 
ನಿನ್ನ ಪತಿ ಮನೆಯವರ ಒಳ್ಳೆಯತನಕ್ಕೆ ಸಾಕ್ಷಿಯಾಗಿದೆ. ಆದರೆ ಇದು ನಿನ್ನ ಮಟ್ಟಿಗೆ 
ಒಳ್ಳೆಯದಲ್ಲ. ಏಕೆಂದರೆ, ಒಬ್ಬಳೆ ಬಳಿ ಕೆಲಸವಿಲ್ಲದಿದ್ದರೆ, ಆಕೆ ಒಂದೋ ರೋಗಿ 
ಯಾಗುತ್ತಾಳೆ ಅಥವಾ ಇತರರೊಡನೆ ಜಗಳಾಡುತ್ತಾಳೆ ಎ೦ಬ ನಾಣ್ಣುಡಿಯೇ 
ಇದೆಯಲ್ಲ. ಇವೆರಡೂ ವಿನಾಶಕಾರಿಯಾಗಿದೆಯೆಂಬುದು ದಿಟ. 


ಕೆಲಸ ಮಾಡುವುದು ಒಂದು ಶಾರೀರಿಕ ಅಭ್ಯಾಸ. ಕೆಲಸ ಮಾಡದೆ ಇದ್ದರೆ 
ಅದರ ಅಭ್ಯಾಸ ಹೊರಟು ಹೋಗುತ್ತದೆ. ಅಂತಹವರು ಸೋಮಾರಿಗಳು, ಮೈಗಳ್ಳರು 
ಎಂದು ಕರೆಸಿಕೊಳ್ಳುತ್ತಾರೆ ಮತ್ತೆ. ವಸ್ತುತಃ : ಗೃಹಿಣಿಯರ ಯೋಗ್ಯತೆಯನ್ನು 
ಅಳೆಯಲಿಕ್ಕಿರುವ ಸಾಧನ ಅವರ ಬಳಿಯಿರುವ ಸಂಪತ್ತಾಗಲಿ ಐಶ್ವರ್ಯವಾಗಲಿ ಅಲ್ಲ, 
ಬದಲಾಗಿ ಅವರಲ್ಲಿ ಕೆಲಸ ಮಾಡುವ ಹವ್ಕಾಸ ಇದೆಯೋ ಇಲ್ಲವೋ ಎಂಬು 
ದಾಗಿದೆ. ನೀನು ಒಂದು .ವೇಳೆ ಯಾವಾಗಲೂ ಯಾವುದಾದರೂ ಒಂದು ಕೆಲಸ 
ಮಾಡುತ್ತಲಿದ್ದರೆ, ನಿನಗೆ ಖಂಡಿತ ಗೌರವಾದರ 'ದೊರೆಯುತ್ತದೆ. ಇಲ್ಲದಿದ್ದರೆ ಯಾರೂ 
ನಿನಗೆ ಮೂರು ಕಾಸಿನ ಬೆಲೆಯನ್ನು ನೀಡಲಾರರು. ಅದಲ್ಲರ್ದೊಸುಮ್ಮನಿದ್ದಷ್ಟೂ 
' ಸಮಯ ಬೇರೆ ಪೋಲಾಗುತ್ತಿರುತ್ತದೆ. 
ಸಮಯ ಒಂದು ಅಮೂಲ್ಕ ಸಂಪತ್ತಾಗಿದೆ. ಇದು ನಿನಗೆ ತಿಳಿದಿರಬೇಕಾಗಿತ್ತು. 
ಒಮ್ಮೆ ಕಳೆದು ಹೋದ ಸಮಯ ಪುನಃ ಮರಳಿ ಬರಲಾರದು. ಆದರೆ ಇಂದು ನಮ್ಮ 
ಜೀವನದಿ೦ದ ಸಮಯದ ಮಹತ್ವ ಹೊರಟು ಹೋಗುತ್ತಿದೆ. ಹಾಗೆ ನೋಡಿದರೆ, 
ಮುಸ್ಲಿಮರ ಇಡೀ ಜೀವನವು ಸಮಯಕ್ಕೆ ಬದ್ಧವಾಗಿದೆ. ನಮಾರುಖ್‌ ನಿರ್ವಹಿಸುವಾಗ 


ಸೇವಾಗುಣ ಬೆಳೆಸು 19 
ಮತ್ತು ಉಪವಾಸ ವ್ರತಾಚರಿಸುತ್ತಿರುವಾಗ ಸಮಯವನ್ನೆಷ್ಟು ಪಾಲಿಸಲಾಗುತ್ತದೆಂದು 
ನಿನಗೆ ತಿಳಿದಿದೆಯಲ್ಲವೇ... ಒಂದು ವೇಳೆ, ಸಮಯ ಕಳೆದು ನಮಾರು್‌ ನಿರ್ವಹಿಸಿದರೆ 
ಅಥವಾ ಪಾರಣೆಯ ಸಮಯ ಮೂರಿದ ಮೇಲೆ ಇಫ್ತಾರ್‌ ಮಾಡಿದರೆ ಆರಾಧನೆಯ 
ಮಹತ್ವವೇ ಹೊರಟು ಹೋಗುತ್ತದೆ ಮತ್ತು ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ. ಈ 
ಆರಾಧನೆಗಳೇ ವಸ್ತುತಃ ಮುಸ್ಲಿಮರಾದ ನಮ್ಮನ್ನು ಸಮಯಕ್ಕೆ ಬದ್ಧವಾಗಿರಲು ಮತ್ತು 
ನಿರಂತರ ಕೆಲಸಗಳಲ್ಲಿ ತಲ್ಲೀನರಾಗಿರಲು ಕಲಿಸುತ್ತದೆ. 

ಪ್ರವಾದಿವರ್ಯರ(ಸ್ಯಿ ಜೀವನವನ್ನು ಅವಲೋಕಿಸಿದರೆ, ಅವರು ಸದಾ ' 
ಯಾವುದಾದರೂ ಒಂದು ಕೆಲಸದಲ್ಲಿ ತಲ್ಲೀನರಾಗಿರುವುದನ್ನು ಕಾಣುವೆವು. ನಿತ್ಯವೂ 
ಧರ್ಮ ಪ್ರಚಾರ ಕಾರ್ಯದಲ್ಲಿ, ಆರಾಧನಾ ಕರ್ಮದಲ್ಲಿ, ಕೆಲವೊಮ್ಮೆ ಯಾರಾದರೂ 
ರೋಗಿಯನ್ನು ಸ೦ದರ್ಶಿಸುತ್ತಲೋ, ಮನೆಯ ಕೆಲಸದಲ್ಲಿಯೋ ತೊಡಗಿಕೊಂಡಿರುತ್ತಾರೆ. 
ಅವೆಲ್ಲದರ ಹೊರತಾಗಿ ದೇವಮಾರ್ಗದಲ್ಲಿ ಹೋರಾಟದ ವಿಷಯ ಬೇರೆಯಿದೆ. 

ಸೀರತ್‌ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುವಂತೆ, ಪ್ರವಾದಿವರ್ಯರು(ಸ) ಹಿಟ್ಟು 
ಬೀಸುತ್ತಿದ್ದರು, ತಮ್ಮ ಚಪ್ಪಲಿಯನ್ನು ಸ್ವತಃ ಹೊಲಿಯುತ್ತಿದ್ದರು, ಬಟ್ಟೆ ಒಗೆಯು 
ತ್ತಿದ್ದರು, ನೆಲ ಗುಡಿಸುತ್ತಿದ್ದರು, ಪಾತ್ರೆ ತೊಳೆಯುತ್ತಿದ್ದರು... ಒಟ್ಟಿನಲ್ಲಿ ಯಾವ 
ಕೆಲಸಕ್ಕೂ ಅವರು ಹಿ೦ದೇಟು ಹಾಕುತ್ತಿರಲಿಲ್ಲ, ನಮ್ಮ ಮಟ್ಟಿಗೆ ಪ್ರವಾದಿವರ್ಯರ(ಸ) 
ಜೀವನವು ಸ್ಪಷ್ಟ ಮಾದರಿಯಾಗಿದೆ. ಆದ್ದರಿಂದ ನಾವು ಕೂಡ ಅವರು ತುಳಿದ 
ಹಾದಿಯಲ್ಲೇ ನಡೆಯಬೇಕಾಗಿದೆ. 


ನೀನು ಈಗ ಅಲ್ಲಿಗೆ ಹೊಸಬಳು. ಆದ್ದರಿಂದ ಅಲ್ಲಿಯವರು ನಿನ್ನಿಂದ ಕೆಲಸ 
ಮಾಡಿಸಿಲ್ಲ. ಹೋಗಲಿ, ನೀನು ಬೇರೆಯೇ ರೀತಿಯಲ್ಲಿ ಸಮಯವನ್ನು ಸದುಪಯೋಗ 
ಪಡಿಸು. ಬರೆಯುವುದು, ಓದುವುದು ಮಾಡಬಹುದಲ್ಲವೇ. ನಿನ್ನ ಶಿಕ್ಷಣವನ್ನು 
ಮುಂದುವರಿಸು. ಮನೆಯಲ್ಲಿ ಓದಲು ಪುಸ್ತಕಗಳಿಲ್ಲದಿದ್ದರೆ ಬೇಕಾದುದನ್ನು ತರಿಸು. 
ಆದರೆ ಆ ಪುಸ್ತಕಗಳು ನಿನ್ನ ಚಾರಿತ್ರ್ಯವನ್ನು ಉನ್ನತವಾಗಿಸುವ ಮತ್ತು ಅಲ್ಲಾಹನ 
ಆದೇಶಗಳನ್ನು ತಿಳಿಯಲು ಸಹಾಯಕವಾಗುವಂತಿರಲಿ. 

ಸಮಾಜದ ಹೆಚ್ಚಿನವರು ಹೆಣ್ಮಕ್ಕಳ ಶಿಕ್ಷಣವನ್ನು, ವಿರೋಧಿಸುತ್ತಾರೆ ಎಂದು 
ನಿನಗೆ ತಿಳಿದಿದೆಯಲ್ಲವೇ. ವಸ್ತುತಃ ಉನ್ನತ ಶಿಕ್ಷಣವು ಯಾವ ಕಾರಣಕ್ಕೂ ಕೆಡುಕೆನಿಸಲು 
ಸಾಧ್ಯವಿಲ್ಲ. ಅದು ಗಂಡು ಮಕ್ಕಳಿಗೆ ಎಷ್ಟು ಅವಶ್ಶಕವೋ, ಹೆಣ್ಮಕ್ಕಳಿಗೂ ಅಷ್ಟೇ 
ಅಗತ್ಯವುಳ್ಳದ್ದು. ಆದರೆ ಶಿಕ್ಷಣ ಗಳಿಕೆಯ ಮುಂದೆ. ಒಂದು ಉದ್ದೇಶವಿರಬೇಕಾದುದೂ 
ಅಗತ್ಯ. ಅದು ಚಾರಿತ್ರ್ಯ ಮತ್ತು ಕರ್ಮವನ್ನು ಸುಧಾರಿಸುವಂತಿಶಬೇಕು. ಧರ್ಮದ 
ಕಡೆಗೆ ಮಾರ್ಗದರ್ಶನವೀಯುವಂತಿರಬೇಕು. 


20° ಪ್ರೀತಿಯಮಗಳಿಗೆ 
ವಿ 3 ಶ್ರೀತಿಯಮಗಳಿಗ 


ನನ್ನ .ಅಭಿಪ್ರಾಯದಲ್ಲಿ ಖುತ್‌ಬಾತ್‌ ಮತ್ತು ಗೃಹಜ್ಯೋತಿ*ಯಂತಹ ಪುಸ್ತಕಗಳು 
ಬಹಳ ಪರಿಣಾಮಕಾರಿಯಾಗಿವೆ. ಸಕಲ ಮುಸ್ಲಿಮ್‌ ಸ್ತ್ರೀ-ಪುರುಷರೂ ಅವುಗಳ ಅಧ್ಯಯನ 
ನಡೆಸಿದರೆ ಬಹಳ ಉತ್ತಮ. ಅವುಗಳನ್ನು ಓದುವುದರಿಂದ ವಿಶ್ವಾಸ-ಕರ್ಮಗಳೂ 
ಸುಧಾರಿಸುತ್ತವೆ. ಹಾಗೂ ವ್ಯಕ್ತಿಯು, . ಓರ್ವ ಮುಸ್ಲಿಮನ ಜೀವನದ ಮಾದರಿಯು 
ಏನಾಗಿರಬೇಕೆ೦ದು ಆಲೋಚಿಸಲೂ ಪ್ರೇರಿತನಾಗುತ್ತಾನೆ. ಹಾಗೆಯೇ ಮಹಿಳೆಯು ಮನೆಯ 
ನಾಲ್ಕು ಗೋಡೆಯೊಳಗಿದ್ದು ಕೊಂಡೇ ಯಾವ ರೀತಿಯಲ್ಲಿ ಧರ್ಮ ಪ್ರಚಾರ ಕಾರ್ಯದಲ್ಲಿ 
ತನ್ನನ್ನು ತೊಡಗಿಸಿಕೊಳ್ಳಬಹುದೆ೦ಬ ತರಬೇತಿಯನ್ನೂ ಪಡೆಯುತ್ತಾಳೆ. ` 


ಮನೆಯ ನಾಲ್ಕು ಗೋಡೆ ಅನ್ನುವಾಗ ಕೆಲವು ಮಹಿಳೆಯರು ಹುಬ್ಬೇರಿಸುತ್ತಾರೆ. 
ಅವರು ಶಿಕ್ಷಣವನ್ನು ಮಾಡರ್ನ್‌ ಆಗುವುದೆಂಬರ್ಥದಲ್ಲಿ ಕಲ್ಪಿಸಿಕೊಂಡಿದ್ದಾರೆ. ಅಂದರೆ 
ಕೂದಲು ಸಣ್ಣದಾಗಿ ಕತ್ತರಿಸಿ, ಹುಡುಗರಂತೆ ' ಆಗಿ ಹುಡುಗರೊಂದಿಗೆ ಕ್ಲಬ್‌ಗಳಲ್ಲಿ 
ಕಾಲ ಕಳೆಯುವುದನ್ನೇ ಆಧುನಿಕತೆಯೆಂದು ' ಅವರು ಭಾವಿಸಿದ್ದಾರೆ. ಆದರೆ ` ಅದೆಲ್ಲ 
ಒಂದು ಭ್ರಮೆಯಾಗಿದೆ, ಮರೀಚಿಕೆಯಾಗಿದೆ ಎಂದು ಅನುಭವಗಳು ನಮಗೆ 
ಕಲಿಸಿಕೊಟ್ಟಿವೆ. ನಿಜವಾದ ಆನಂದವು :ಮನೆಯ ನಾಲ್ಕು ಗೋಡೆಗಳ ನಡುವೆ ಇದ್ದು 
ಕೊಂಡು ಪರಿಶುದ್ಧತೆಯ ಜೀವನ ನಡೆಸುವುದರಲ್ಲಿದೆ. ಇಂತಹ ಹೆಣ್ಮಕ್ಕಳು ಮತ್ತು 
ಮಾಡರ್ನ್‌ ಹೆಣ್ಮಕ್ಕಳ ನಡುವೆ. ಅಜಗಜಾಂತರವಿದೆ. ಮಾಡರ್ನ್‌ ರೂಪದ 
ಹೆಂಗಸರಲ್ಲಿ, ಮನಸ್ಸಮಾಧಾನವೆನ್ನುವ ಭಾಗ್ಯವಿಲ್ಲ: ಅವರ ಜೀವನವು ಒಂದು 
ತೋರಿಕೆಯ ಜೀವನವಾಗಿರುತ್ತದೆ. ಆ ತೋರಿಕೆಯ ಹೊದಿಕೆಯು ಸರಿದಾಗ ಅವರು. 
ಅಂಧಕಾರದ ಕೂಪದಲ್ಲಿ ಮುಳುಗಿ ಬಿಡುತ್ತಾರೆ. 
ಆದರೆ ಧಾರ್ಮಿಕತೆಯೊಡನೆ ಜೀವನ ಸಾಗಿಸುವವರು ಸದಾ ಆನಂದದಿಂದಿ 
ರುತ್ತಾರೆ. ಮನೆಮನೆಯಲ್ಲಿ, ಸಮಾಜದಲ್ಲಿ ಎಲ್ಲೆಡೆ ಅಂತಹವರಿಗೆ ಗೌರವದ 
ಸ್ಥಾನವಿರುತ್ತದೆ. ಅವರ ಹೆಸರು ಸದಾ ಜೀವಂತವಿರುತ್ತದೆ. ಮುಸ್ಲಿಮರಲ್ಲಿ ಇಂತಹ 
ಮಹಿಳೆಯರ ಬಹುದೊಡ್ಡ ಪಟ್ಟಿಯೇ ಇದೆ. ಖದೀಜಾ(ರ), ಆಯಿಶ್ಚಾ(ರ), 
ಫಾತಿಮಾ(ರ) ಮತ್ತಿತರರು ಧಾರ್ಮಿಕತೆಯೊಂದಿಗೆ ಬಾಳಿದವರು. ಇಸ್ಲಾಮಿಗಾಗಿ ಸರ್ವ 
ರೀತಿಯ ಸಂಕಷ್ಟಗಳನ್ನು ಸಹಿಸಿದವರು. ಇಂದೂ ಕೂಡಾ ಅವರ ತ್ಯಾಗ - ಬಲಿದಾನದ 
ವೃತ್ತಾ, ೦ತಗಳನ್ನು ಓದುವಾಗ ಮನಸ್ಸು ಅವರನ್ನು ಗೌರವಿಸುತ್ತದೆ. ಅಂತಹವರ 
ಚಾರಿತ್ರ್ಯವನ್ನು ಮೈಗೂಡಿಸಿಕೊಂಡರೆ, ಇ೦ದಿನ ಮಹಿಳೆಯರೂ ಸಮಾಜದಲ್ಲಿ 
ಅವರಷ್ಟೇ ಗೌರವಾದರವನ್ನು ಗಳಿಸಬಲ್ಲರು. ಎ ಿ 
- ` ಇತಿ ನಿನ್ನ ಹಿಶಾಕಾಂಕ್ಷಿ ತಂದೆ 


*ಈ ಎರಡೂ ಪುಸ್ತಕಗಳು ಶಾಂತಿ ಪ್ರಕಾಶನದಿಂದ ಪ್ರಕಟಣೆಗೊಂಡಿದೆ. 


ಅ ಕೆಟ್ಟ ಸಂಪ್ರದಾಯದಿಂದ ದೂರವಿರು 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ನೀನು ಕುಸುರಿ ಮಾಡಿದ ಶಾಲಿನ ಪಾರ್ಸೆಲ್‌ ತಲುಪಿತು. ತುಂಬಾ ಸುಂದರ 
ವಾಗಿದೆ. ಅದನ್ನು ನೋಡಿ ಬಹಳ ಖುಷಿಯಾಯಿತು. ಮೇಲಾಗಿ `ನೀನು ಅಲ್ಲಿ ಕೆಲಸ 
ಮಾಡಲು ಶುರು ಮಾಡಿದ್ದಿಯಾ ಎಂದು ತಿಳಿದು ಇನ್ನಷ್ಟು ಖುಷಿಯಾಯಿತು. ಈ 
ರೀತಿಯಾಗಿ ಮನಸ್ಸಿಗೆ ಸಾ೦ತ್ಚನವೂ ಆಗುತ್ತೆ, ಹಾಗೆಯೇ ಒ೦ದು ಕರಕುಶಲತೆಯನ್ನೂ 
ಕಲಿತಂತಾಗುತ್ತದೆ. ವಾಸ್ತವದಲ್ಲಿ ಹೆಣ್ಮಕ್ಕಳ ಮಟ್ಟಿಗೆ ಸದಾ ಗೃಹಕೃತ್ಯಗಳಲ್ಲಿ ತಲ್ಲೀನರಾಗಿ 
ರುವುದರಿಂದ ಒಂದು ರೀತಿಯ ಸಮಾಧಾನ ದೊರೆಯುತ್ತದೆ. ಇಂತಹ ಹೆಣ್ಮಗಳನ್ನು 
ಎಲ್ಲರೂ ಪ್ರಶಂಸಿಸುವವರೇ... ಅ೦ತಹವಳನ್ನು ಸೌಭಾಗ್ಯವಂತಳೆಂದು ಹೇಳಲಾಗುತ್ತದೆ. 

ಮನೆಯ ಒಪ್ಪ-ಓರಣ, ಶೃಂಗಾರ, ಅಡುಗೆ, ಮಕ್ಕಳ ಪಾಲನೆ-ಇವೆಲ್ಲವೂ 
ಘನವಾದ ಹೊಣೆಗಾರಿಕೆಯಾಗಿದೆ. ಇಂತಹ ಕೆಲಸಗಳ ಬಗ್ಗೆ ಗಮನ ಹರಿಸಿದಲ್ಲಿ 
ಮನೆಯು ಶುಭ್ರವಾಗಿ ಕ೦ಗೊಳಿಸುವುದು. ಅ೦ತಹ ಕಡೆ ಸಮೃದ್ಧಿಯು ಸದಾ 
ನೆಲೆಸಿರುತ್ತದೆ. ಇಸ್ಲಾಮಿನಲ್ಲಿ ಸ್ವಚ್ಛತೆ ವಸ್ತು-ವಸ್ತ್ರಗಳ ಒಪ್ಪ-ಓರಣ ಮತ್ತು ಸದಾ 
ಏನಾದರೂ ಕೆಲಸ ಮಾಡುತ್ತಿರುವುದಕ್ಕೆ ಬಹಳ ಪ್ರಾಮುಖ್ಯತೆಯಿದೆ. ಆದರೆ ಇಂದಿನ 
ಕಾಲದ ಮಹಿಳೆಯರು ಈ ಎಲ್ಲ ಹೊಣೆಗಾರಿಕೆಗಳನ್ನು ಗಾಳಿಗೆ ತೂರಿ, ಅನಗತ್ಯ 
ಕೆಲಸಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಆ ಕಾರಣವಾಗಿ ಅವರು ಅಸಮಾಧಾನ, ಕಿರಿಕಿರಿ 
ಯನ್ನು ಅನುಭವಿಸುತ್ತಿರುತ್ತಾರೆ. ಮಂಚದಲ್ಲಿ ಬಿದ್ದುಕೊಂಡು ಎಲೆ ಅಡಿಕೆ 
ಜಗಿಯುತ್ತಾ ಪೀಕದಾನಿಗಳನ್ನು ತುಂಬಿಸುವುದೇ ಅವರ ನೆಚ್ಚಿನ ಹವ್ಕಾಸವಾಗಿರುತ್ತದೆ. 
ಅದರಿಂದ ಪುರುಸೊತ್ತು ದೊರೆತರೆ ಅನಗತ್ಯ ಸಂಪ್ರದಾಯಗಳ ಕಡೆಗೆ ಗಮನ 
ಹರಿಯುತ್ತದೆ. ಬರಾಅತ್‌, ಮುಹರ್ರಮ್‌, ಕೊನೆಯ ಬುಧವಾರ, ತಾಯಿತ, ಮಹಾ 
ಪುರುಷರ ವರ್ಷಾ ಚರಣೆ, ಗೋರಿ ಆರಾಧನೆ... ಎಷ್ಟೂಂತ ಉಲ್ಲೇಖಿಸಲಿ? ಇವೆಲ್ಲವೂ 
ಶೈತಾನನಿಂದ ಪ್ರೇರಿತವಾದ ಕೃತ್ಯಗಳಾಗಿವೆ. ಸೋಜಿಗವೇನೆ೦ದರೆ, ಇವೆಲ್ಲ _ವುಗಳನ್ನೂ 
ಇಸ್ಲಾಮಿನ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. ವಸ್ತುತಃ ಇಸ್ಲಾಮ್‌ನಲ್ಲಿ ಇಂಥತಹವು 
ಗಳಿಗೆ ಯಾವದೇ ಆಧಾರವಿಲ್ಲ. 


22 ಪ್ರೀತಿಯಮಗಳಿಗೆ 
ವರಿ ಎಣ __ಂಅಐಅಅಥಿಂಿಯಮುಗಳಗ 


ಅದೇ ರೀತಿ ಮದುವೆಯಂತಹ ಸಂದರ್ಭದಲ್ಲಿ ಜನರು ಹಲವಾರು ನೂತನ 
ಸಂಪ್ರದಾಯಗಳನ್ನು ರಚಿಸಿಬಿಟ್ಟಿದ್ದಾರೆ. ನಿಕಾಹ್‌ಗಿಂತಲೂ ಈ ಸಂಪ್ರದಾಯಕ್ಕೇ ಹೆಚ್ಚಿನ 
ಪ್ರಾಶಸ್ತ್ಯ ನೀಡಲಾಗುತ್ತದೆ. ಬಂಧುಗಳ ಒತ್ತಡ ಮತ್ತು 'ಮರ್ಯಾದೆ' ಉಳಿಸಲು 
ಹಲವು ಕೆಟ್ಟ ಸಂಪ್ರದಾಯಗಳನ್ನು ಅನುಸರಿಸಲಾಗುತ್ತದೆ. ವಿಜೃಂಭಣೆ, ವಧು-ವರರ 
ಪರಸ್ಪರ ಹಾರಾರ್ಪಣೆ, ಆ ವೇಳೆಗೆ ಪರಸ್ತ್ರೀ-ಪ್ರರುಷರು ಒಂದೇ ಕಡೆ ಬೆರೆಯುವುದು, 
ಕೇಕೆ ಹಾಕುವುದು ಇತ್ಯಾದಿ ಅಲ್ಲದೆ ಮದುವೆಗೆ ಮುನ್ನಾದಿನ ಮತ್ತು ಬಳಿಕದ ದಿನಗಳ 
 ಅನಗೆತ್ಯ ಔತಣಗಳಿಗಾಗಿ ಸಾಲ ಮಾಡಲಾಗುತ್ತದೆ. ಇದು ವೈಯಕ್ತಿಕವಾಗಿ ನಷ್ಟಕಾರಕ 
ವಾಗಿರುವುದಷ್ಟೇ ಅಲ್ಲ, ಅಲ್ಲಾಹನ ಕ್ರೋಧಕ್ಕೂ ಎಡೆಮಾಡಿಕೊಡುತ್ತದೆ. ಏಕೆ೦ದರೆ 
ಇದು ದುಂದುವೃಯವಾಗಿದೆ. 
ನಮ್ಮ ಮುಂದೆ, ಪ್ರವಾದಿವರ್ಯರ(ಸ) ಅನುಕರಣಾರ್ಹ ಚಾರಿತ್ರ್ಯವಿದೆ. ಸ್ವತಃ 
ಅವರ ಮತ್ತು ಅವರ ಹೆಣ್ಮಕ್ಕಳ, ಮದುವೆಗಳಲ್ಲಿ ಯಾವುದೇ ವಿಜೃಂಭಣೆಯೋ ಅನಗತ್ಯ 
ಖರ್ಚುಗಳೋ ನಡೆದಿರಲಿಲ್ಲ. ಅಲ್ಲ, ಹಾಗೆ ಮಾಡಲು ಅವರಿಗೆ ಪುರುಸೊತ್ತಾದರೂ 
ಎಲ್ಲಿತ್ತು? ಸದಾ ಧರ್ಮ ಪ್ರಚಾರ ಕಾರ್ಯದಲ್ಲಿ ಮಗ್ಗರಾಗಿದ್ದವರು ಇತರ ಅನಗತ್ಯ 
ವಿಷಯಗಳ ಬಗ್ಗೆ ಗಮನ ಕೊಡುವುದಾದರೂ ಹೇಗೆ? ನಾವಂತೂ 'ದೀನ'ನ್ನುಧರ್ಮವನ್ನು) 
ಗಂಟುಕಟ್ಟಿ ಅಟ್ಟದಲ್ಲಿಟ್ಟು ಬಿಟ್ಟಿದ್ದೇವೆ... ಮತ್ತು ವಿನಾಕಾರಣದ ಜಂಜಾಟದಲ್ಲಿ 
ಮುಳುಗಿ ಬಿಟ್ಟಿದ್ದೇವೆ. ವಸ್ತುತಃ ಪರಲೋಕದಲ್ಲಿ ನಮ್ಮ ಈ ಸಂಪ್ರದಾಯಗಳ 
ಬಗ್ಗೆಯಲ್ಲ, ಬದಲಾಗಿ ಧಾರ್ಮಿಕ ಸೇವೆಯ ಬಗ್ಗೆ ವಿಚಾರಣೆ ನಡೆಸಲಾಗುತ್ತದೆ. 
ನಮಗಿಂತ ಮುಂಚೆ ' ಬನೀ ಇಸ್ರಾಈಲ್‌ ಜನಾಂಗಕ್ಕೆ ಲೋಕ ನಾಯಕತ್ವದ 
ಸ್ಥಾನವನ್ನು ನೀಡಲಾಗಿತ್ತು. ಆದರೆ ಅವರು ತಮ್ಮ ಸ್ಥಾನಮಾನವನ್ನು ಸ್ವಯಂ 
ಗೌರವಿಸಲಿಲ್ಲ. ಅಲ್ಲಾಹನು ನಿರ್ದೇಶಿಸಿದ ಸನ್ಮಾರ್ಗದಿಂದ ಸರಿದು ಅಡ್ಡದಾರಿ ಹಿಡಿದರು. 
ಅನಗತ್ಯ ವಿಷಯಗಳಿಗೆ ಪ್ರಾಧಾನ್ಯತೆ ನೀಡಿದರು. ನಿಷಿದ್ಧ ವಸ್ತುಗಳನ್ನು ಧರ್ಮಸಮ್ಮತ 
ಗೊಳಿಸಿದರು. ಪರಿಣಾಮವಾಗಿ ಅವರಿ೦ದ ಗೌರವದ ಸ್ಥಾನಮಾನವನ್ನು ಕಿತ್ತು ಮುಸ್ಲಿಮ್‌ 
ಜನಾಂಗಕ್ಕೆ ನೀಡಲಾಯಿತು. ಇದರಿಂದ ನಾವು ಪಾಠ ಕಲಿಹುಬೇಕು. ಏಕೆಂದರೆ 
ಅಂತಹದ್ದೇ ಪರೀಕ್ಷೆಯು ಇ೦ದು ನಮ್ಮ ಮುಂದಿದೆ. ಈ ನಿಟ್ಟಿನಲ್ಲಿ ನಾವು ಅಲ್ಲಾಹ್‌ 
ಮತ್ತು ಅವನ ಸಂದೇಶವಾಹಕರ ಇಚ್ಛೆಯನ್ನು ಅರಿತುಕೊಂಡು ಅದರಂತೆ ಬಾಳಬೇಕು. 
ವಿಶೇಷತಃ ಮಹಿಳೆಯರಲ್ಲಿ ಧಾರ್ಮಿಕ ಜ್ಞಾನ ಪಡೆಯುವ ಮತ್ತು ಪಸರಿಸುವ ಕಾರ್ಯದಲ್ಲಿ 
ಆಸಕ್ತಿ ಹಾಗೂ ಬದ್ಧತೆ ಬೆಳೆಯಬೇಕು. ಏಕೆಂದರೆ ಸಂಪ್ರದಾಯಗಳ ಹೇಯ ದಂಧೆಯು 
ಮಹಿಳೆಯರ ಕಾರಣದಿಂದಾಗಿಯೇ ಹೆಚ್ಚಿಚ್ಚು ಲಾಭ ಗಿಟ್ಟಿಸುತ್ತಿದೆ. ನಿಜ ಹೇಳಬೇಕೆಂದರೆ, 
ಮಹಿಳೆಯರು ಹಠ ಹಿಡಿದರೆ ಒಪ್ಪಿಸಿಯೇ ತೀರುತ್ತಾರೆನ್ನುವುದು ವಾಸ್ತವ.. ಆದರೆ ಅದು 


ಮಕ್ಕಳ ಪರಿಪಾಲನೆ 23 


ಸತ್ಯದ ಪರವಾಗಿರಬೇಕು ಮತ್ತು ಯುಕ್ತಿಪೂರ್ಣವಾಗಿರಬೇಕು. ವಿದ್ಯೆಯು ಅದಕ್ಕೆ 
ಅತ್ಕಗತ್ಯ. ಅವಕಾಶವೊದಗಿದ೦ತೆಲ್ಲ ಒಬ್ಬ ನುರಿತ ವೈದ್ಯನು ರೋಗಿಗೆ ಚಿಕಿತ್ಸೆ ನೀಡು 
ವಂತೆ ವ್ಯವಹರಿಸಿದರೆ ಇನ್‌ಶಾ ಅಲ್ಲಾಹ್‌, ಖಂಡಿತವಾಗಿಯೂ ಉತ್ತಮ ಫಲ 
ಕಂಡೇ ತೀರುವುದು. 2 


ಇತಿ ನಿನ್ನ ಹಿತಾಕಾಂಕ್ಸಿ ತಂದೆ 


ಅ ಮಕ್ಕಳ ಪರಿಪಾಲನೆ 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ನಿನ್ನ ಪತ್ರ ಬರದೆ ಇದ್ದ ಕಾರಣ ನಿನ್ನಮ್ಮ ತು೦ಬಾನೇ ಚಿಂತಿತಳಾಗಿದ್ದಾಳೆ. 
ಅಲೆ ಮತ್ತೆ... ಇದು ಸ್ವಾಭಾವಿಕವೇ ಆಗಿದೆಯಷ್ಟೇ. ಜಗತ್ತಿನ ಎಲ್ಲ ತಾಯಂದಿರೂ 
ಒಂದೇ ರೀತಿಯಿರುತ್ತಾರೆ. ತಮ್ಮ ಮಕ್ಕಳನ್ನು ಅವರು ಮನಸ್ಸಿಗೆ ತುಂಬಾ ಹಚ್ಚಿ 
ಕೊಂಡಿರುತ್ತಾರೆ. ಮಕ್ಕಳಿಗೆ ಸ್ವಲ್ಪ ತೊಂದರೆಯಾದರೂ ತಾಯಂದಿರು ಆತಂಕ 
ಗೊಳ್ಳುತ್ತಾರೆ. ಮಕ್ಕಳು ಅಳುವುದು ಕಂಡರೆ ಇವರೂ ಗದ್ಗದಿತರಾಗುತ್ತಾರೆ. ಎಲ್ಲಾದರೂ 
ಮಗು ಆಡುತ್ತಾ ಆಡುತ್ತಾ ಬಿದ್ದು ಬಿಟ್ಟಿತೆ೦ದರೆ ಇವರ ಹೃದಯ ಗಂಟಲಿಗೆ 
ಬಂದುಬಿಡುತ್ತದೆ. ತಕ್ಷಣವೇ ಓಡಿಹೋಗಿ ಮಗುವನ್ನು ಬಾಚಿ ಎತ್ತಿಕೊಳ್ಳುತ್ತಾರೆ, 
ಮುದ್ದಿಸುತ್ತಾರೆ, ಲಾಲಿಸುತ್ತಾರೆ ಮತ್ತು ತಮ್ಮ ಸುಖ-ಆರಾಮವನ್ನು ತ್ಯಜಿಸಿ ಮಗುವಿನ 
ಲಾಲನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಇದೇ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ 
ಜೀವನ ಮತ್ತು ಸಮಾಜ ರೂಪಿಸುವಲ್ಲಿ ತಮ್ಮ ಪಾತ್ರ ವಹಿಸುತ್ತಾರೆ. ನಿಜ ಹೇಳ 
ಬೇಕೆಂದರೆ ಮಕ್ಕಳಿಗೆ ಪ್ರೀತಿಗಿಂತ ಹೆಚ್ಚಾಗಿ ತರಬೇತಿಯ ಅಗತ್ಯವಿದೆ. ಒಂದು ವೇಳೆ, 
ಮೊದಲಿನಿ೦ದಲೇ ಮಕ್ಕಳಿಗೆ ಒಳಿತಿನ ಆದೇಶ ನೀಡಿದರೆ ಮತ್ತು ಕೆಡುಕಿನಿ೦ದ ತಡೆದರೆ 
ಮುಂದೆ ಅವರು ಅತ್ಯುತ್ತಮ ಮಾನವರಾಗಿ ಮೂಡಿ ಬರುತ್ತಾರೆ. ಇದರಿಂದ ಹೆತ್ತವರಿಗೂ 
ಪ್ರಯೋಜನವಿದೆ ಮತ್ತು ಮಕ್ಕಳಿಗೂ ಪ್ರಯೋಜನವಿದೆ. ಆದರೆ ಒಂದು ವೇಳೆ 
(ಅಲ್ಲಾಹ್‌ ಹಾಗೆ ಮಾಡದಿರಲಿ) ಮಕ್ಕಳು ಕೆಟ್ಟವರಾಗಿ ಬಿಟ್ಟರೆ ಅದು ಹೆತ್ತವರಿಗೆ 
ಮಾತ್ರವಲ್ಲ, ಸಮಾಜಕ್ಕೂ ನಷ್ಟ ಮತ್ತು ವಿನಾಶಕಾರಿಯಾಗುತ್ತದೆ. 

ಈ ವಿಷಯವನ್ನು ನಾನು ಬರೆದುದೇಕೆ೦ದರೆ, ನಿಮ್ಮ ಮನೆಗೆ ನಿನ್ನ ನಾದಿನಿಯ 
ಮಕ್ಕಳು ಬಂದಿದ್ದಾರೆಂದು ತಿಳಿಯಿತು. ಮಕ್ಕಳು ನಮ್ಮದಿರಲಿ ಅಥವಾ ಇತರರ 
ಮಕ್ಕಳಾಗಿರಲಿ, ಅವರು ಮಾನವೀಯತೆಯ ಅಮಾನತ್‌ ಆಗಿದ್ದಾರೆ ಎಂಬುದನ್ನು 


24 ಪ್ರೀತಿಯಮಗಳಿಗೆ 


ನೆನಪಿನಲ್ಲಿಡು. ಅವರಿಗೆ ತರಬೇತಿ ನೀಡುವುದು ಮತ್ತು ಅವರ ಭವಿಷ್ಯವನ್ನು 
ರೂಪಿಸುವುದು ನಮ್ಮ ಕರ್ತವ್ಯವಾಗಿದೆ. ನೆನಪಿಡು, ಮಕ್ಕಳ ಭವಿಷ್ಯವು ಒಳ್ಳೆಯದು 
ಅಥವಾ ಕೆಟ್ಟದಾಗುವುದು ವಸ್ತುತಃ ತರಬೇತಿಯನ್ನೇ ಅನುಸರಿಸಿಕೊ೦ಡಿರುತ್ತದೆ. ಇಂತಹ 
ವಿಷಯದಲ್ಲಿ ನಾನು ಚಿಂತಿಸುವಾಗಲೆಲ್ಲ ಎರಡು ಕಥೆಗಳು ನನ್ನ ಸ್ಮೃತಿಪಟಲದಲ್ಲಿ 
ಹಾದು ಹೋಗುತ್ತವೆ. ಒಂದು ಕಥೆಯಲ್ಲಿ ಮರಣದಂಡನೆಗೆ ಗುರಿಯಾದ ವ್ಯಕ್ತಿಯು 
ತನ್ನ ತಾಯಿಯ ಕಿವಿಯನ್ನು ಕಚ್ಚಿ ತುಂಡರಿಸುವ ಮೂಲಕ ತನ್ನ ಅಂತಿಮ ಆಶೆಯನ್ನು 
ಪ್ರಕಟಿಸುತ್ತಾನೆ. ಆತನ ವೃದ್ಧ ತಾಯಿಯ ಕಿವಿಯಿಂದ ರಕ್ತವು ಧಾರಾಕಾರವಾಗಿ 
ಹರಿಯುತ್ತದೆ. ಹೀಗೇಕೆ ಮಾಡಿದೆಯೆ೦ದು ಜನರು ಪ್ರಶ್ನಿಸಿದಾಗ, ಆ ವ್ಯಕ್ತಿ ಹೇಳುತ್ತಾನೆ, 
"ಇ೦ದು ನಾನು ನೇಣುಗಂಬಕ್ಕೆ ಏರಲು ಈ ತಾಯಿಯೇ ಕಾರಣ. ಏಕೆಂದರೆ ನಾನು 
ಸಣ್ಣವನಿದ್ದಾಗ ಶಾಲೆಯಿಂದ ಪೆನ್ಸಿಲು ಕದ್ದು ತಂದಾಗ ಈಕೆ ನನಗೆ ಕಳ್ಳತನ 
ಮಾಡಬಾರದೆಂದು ಬುದ್ಧಿವಾದ ಹೇಳಿರುತ್ತಿದ್ದರೆ ನಾನು ಕಳ್ಳನಾಗುತ್ತಿರಲಿಲ್ಲ, 
ಡಕಾಯಿತನಾಗಿ ಜನರನ್ನು ಕೊಲೆಗೈಯುತ್ತಿರಲಿಲ್ಲ. ಇಂದು ಈ ರೀತಿ ನೇಣುಗಂಭಕ್ಕೆ 
ಏರುತ್ತಿರಲೂ ಇಲ್ಲ." 


ಈ ಕಥೆಯ ಮೂಲವೇನೇ ಇರಲಿ. ಅದು ಪಾಠ ಬೋಧಕವೆಂತೂ ಆಗಿದೆ. 
ಮಕ್ಕಳು ಬಾಲ್ಕ ಕಾಲದಲ್ಲಿ ಕಲಿಯುವ ಪ್ರಥಮ ಪಾಠ ಶಾಲೆ ಮನೆಯಾಗಿದೆ ಮತ್ತು 
ತಾಯಿಯೇ ಮೊದಲ ಗುರುವಾಗಿದ್ದಾಳೆನ್ನುವುದು ಈ ಕಥೆಯಿಂದ ತಿಳಿದುಕೊಳ್ಳ 
ಬಹುದಲ್ಲವೇ. ನೀನು ಹದೀಸನ್ನು ಅಧ್ಯಯನ ಮಾಡುವಾಗ ಈ ವಚನವನ್ನು 
ಓದಿರಬಹುದು, "ಮಕ್ಕಳೆಲ್ಲರೂ ಪ್ರಕೃತಿ ಧರ್ಮದಲ್ಲಿಯೇ ಹುಟ್ಟುತ್ತಾರೆ. ಆದರೆ 
ಅವರ ತಂದೆ ತಾಯಿಯರು ಅವರನ್ನು ಕ್ರೈಸ್ತರಾಗಿಯೋ, ಯಹೂದಿಯರಾಗಿಯೋ 
ಅಥವಾ ಮಜೂಸಿಯಾಗಿಯೋ ಮಾಡುತ್ತಾರೆ." 

ಇದರಿಂದ ಏನು ತಿಳಿಯುತ್ತದೆ? ಮಕ್ಕಳ ತರಬೇತಿಯಲ್ಲಿ ಮಾತಾಪಿತರ ವಿಶೇಷ 
ಹೊಣೆಗಾರಿಕೆಯಿದೆಯೆ೦ದಲ್ಲವೇ? ಒಂದು ಸಣ್ಣ ಅಜಾಗರೂಕತೆಯೂ ಬಲು ದೊಡ್ಡ 
ಪರಿಣಾಮ ಬೀರಬಹುದು. ಅದರ ಪರಿಣಾಮವನ್ನು ಇಹಲೋಕದಲ್ಲಿ ಮಾತ್ರವಲ್ಲ, 
ಪರಲೋಕದಲ್ಲಿಯೂ ಅನುಭವಿಸಬೇಕಾಗಿ ಬರಬಹುದು. ಪರಲೋಕದಲ್ಲಿ ವಿಶ್ವಾಸವಿರಿಸು 
ವವರು ತಮ್ಮ ಮಕ್ಕಳನ್ನು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಆದೇಶಗಳ 
ಪ್ರಕಾರ ತರಬೇತುಗೊಳಿಸುತ್ತಾರೆ. ಅದೇ ರೀತಿ ಶೈಖ್‌ ಅಬ್ದುಲ್‌ ಕಾದಿರ್‌ ಜೀಲಾನಿ 
ಯವರ ಬಾಲ್ಕದ ಘಟನೆಯನ್ನು ನೆನಪಿಸುತ್ತೇನೆ. ನೀನಿದನ್ನು ಓದು ಮತ್ತು ಚಿಂತಿಸು: 

ಶೈಖ್‌ ಜೀಲಾನಿಯವರ ತಾಯಿ ಆ ಕಾಲದ ಓರ್ವ ದೇವಭಕ್ತ ಮಹಿಳೆಯಾಗಿದ್ದರು. 
ಅವರು ತಮ್ಮ ಮಗನ ` ಪಾಲನೆಯಲ್ಲಿ ಅಲ್ಲಾಹನ ಇಷ್ಟಾನಿಷ್ಟಗಳನ್ನು ಗಮನದಲ್ಲಿರಿ 
ಸಿದ್ದರು. ಶೈಖ್‌ ಜೀಲಾನಿಯವರ ಬಾಲ್ಕಿ ಕಾಲದ ಘಟನೆ ನಿನಗೆ ತಿಳಿದೇ ಇದೆಯಲ್ಲವೇ? : 


ಪತಿಯ ಹಕ್ಕುಗಳು 25 


ಅವರು ವಿದ್ಯೆ ಗಳಿಸಲಿಕ್ಕಾಗಿ ಬಗ್ಡಾದಿಗೆ ಹೊರಟ ಸಂದರ್ಭದಲ್ಲಿ ಅವರ ತಾಯಿಯು 
ಮಗನ್‌ ಅಂಗಿಯಲ್ಲಿ ಒಂದು ಕಡೆ ನಲ್ವತ್ತು ಸ್ವರ್ಣ ನಾಣ್ಯಗಳನ್ನಿಟ್ಟು ಮಗನನ್ನು 
ಬೀಳ್ಕೊಡುವಾಗ ಹೇಳಿದರು, "ಮಗೂ ಕಾದಿರ್‌! ನೀನು ವಿದೆ ಗಳಿಸಲು ಹೊರಡು 
ತ್ತಿರುವ. ನೋಡು, ಎಂದಿಗೂ ಸುಳ್ಳು ಹೇಳಬಾರದು. ಸುಳ್ಳು ಒಂದು ರೋಗವಾಗಿದೆ. 
ಅದು ' ಯಾರಿಗಾದರೂ: ತಗುಲಿದರೆ ಆತ ಸಂಪೂರ್ಣವಾಗಿ ನಾಶ ಹೊಂದುತ್ತಾನೆ. 
ಸುಳ್ಳು ಹೇಳುವವರಿ೦ದ ಅಲ್ಲಾಹ್‌ ಬಹಳ ಕೋಪಗೊಳ್ಳುತ್ತಾನೆ." ಬಾಲಕ ಕಾದಿರ್‌ರು 
ತಾಯಿಯ ಮಾತನ್ನು ಗಮನಗೊಟ್ಟು ಆಲಿಸಿದರು. ದಾರಿಯಲ್ಲಿ ಸ೦ಭವಿಸಿದ ಘಟನೆಯು 
ನಿನಗೆ ನೆನಪಿರ ಬಹುದಲ್ವಾ? ಬಾಲಕನ ಸತ್ಯಸಂಧತೆಯಿಂದ ಪ್ರಭಾವಿತರಾದ 
ದರೋಡೆಕೋರರು ಕೊಳ್ಳೆ-ದರೋಡೆಯಿ೦ದ ಪಶ್ಚಾತ್ತಾಪಪಟ್ಟು ಮರಳಿದರು. ಇದು 
ಧರ್ಮನಿಷ್ಠ ತಾಯಿಯ ನಿಷ್ಕಳಂಕ ತರಬೇತಿಯ ಪ್ರಭಾವವಾಗಿದೆ. 


ಇಂದು ಕೂಡ ಎಲ್ಲ ತಾಯಂದಿರೂ ಈ ವಿಷಯದ ಬಗ್ಗೆ ಗಮನ ಹರಿಸಿದರೆ 
ಸಮಾಜದ ಹಲವಾರು ಕೊಳಕುಗಳನ್ನು ದೂರಗೊಳಿಸಬಹುದಾಗಿದೆ. ಸಮಾಜವು ಜನರು 
ಒಗ್ಗಟ್ಟಾಗುವುದರಿ೦ದ ರೂಪುಗೊಳ್ಳುತ್ತದೆ. ಜನರು ಉತ್ತಮರೂ ಸತ್ಕಸಂಧರೂ ಧರ್ಮ 
ನಿಷ್ಠರೂ ಆಗಿದ್ದರೆ, ಸಮಾಜವು ಸ್ವಯಂ ಸುಧಾರಣೆಗೊಳ್ಳುತ್ತದೆ. ಸಮಾಜ ಸುಧಾರಣೆ 
ಯಿಂದ ಜಗತ್ತು ಸುಧಾರಿಸುತ್ತದೆ. ಈ ಸುಧಾರಣೆಯ ಕೀರ್ತಿಗೆ ಮಹಿಳೆಯು ಪಾತ್ರ 
ಳಾಗುತ್ತಾಳೆ. ತರುವಾಯ ಆಕೆ ಪುರುಷನೊಂದಿಗೆ ಹೇಳಬಲ್ಲಳು, "ಯಾವ ಜಗತ್ತನ್ನು 
ನೀವು ಸುಧಾರಣೆ ಮಾಡಲು ಹೆಣಗಾಡುತ್ತಿದ್ದಿರೋ ಅದನ್ನು ನಾವು ಸುಧಾರಿಸಿದ್ದೇವೆ." 
ಈ ಪ್ರಕಾರ ಮಹಿಳೆಯ ಸ್ಥಾನಮಾನವು ಉನ್ನತವಾಗುವುದು. ನೀನು ಮಹಿಳೆಯರ 
ಈ ಯಉನ್ನತವಾದ ಹೊಣೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೀ ಎನ್ನುವ 

ಭರವಸೆಯೂ ನನಗಿದೆ. 
ಇತಿ ನಿನ್ನ ಹಿತಾಕಾಂಕ್ಸಿ ತಂದೆ 


ಈ | ಪತಿಯ ಹಕ್ಕುಗಳು 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ನಿನ್ನನ್ನು ಕರೆದುಕೊಂಡು ಬರಲು ಮಸ್‌ಊದ್‌ನಿಗೆ ` ನಾನು ಪತ್ರ ಬರೆದಿದ್ದೆ. 
ಆದರೆ ಅವನು ಯಾವುದೋ ಕಾರಣಕ್ಕೆ ನಿರಾಕರಿಸಿ ಉತ್ತರ ಬರೆದಿದ್ದಾನೆ. ಬಹುಶಃ 
ನಿನಗೆ ಈ ಬಗ್ಗೆ ಬೇಸರ ಆಗಿರಲೂಬಹುದು. ಆದರೆ ಬೇಸರಿಸುವ ಅಗತ್ಯವಿಲ್ಲ. 


26 ಪ್ರೀತಿಯ ಮಗಳಿಗೆ 
ಮಗಗ 


ಏಕೆಂದರೆ ಎಲ್ಲಕ್ಕಿಂತಲೂ ಮೊದಲು ಈ ಬರುವ-ಹೋಗುವ ವಿಷಯ ಮತ್ತು ಅನ್ನ- 
ಪಾನೀಯ ಇತ್ಯಾದಿಗಳೆಲ್ಲವೂ ವಿಧಿನಿರ್ಣಿತವಾಗಿರುತ್ತವೆ. ಅದರಲ್ಲಿ ಮಾನವನ ಯಾವುದೇ 
ಪಾತ್ರವಿಲ್ಲ. ಇನ್ನು ಮಸ್‌ಊದ್‌ನ ವಿಷಯ. ಈಗ ಅವನು ನಿರಾಕರಿಸಿದರೇನಂತೆ, 
ಮುಂದೆಂದಾದರೂ ನಿನ್ನನ್ನು ಕರೆದುಕೊಂಡು ಬಂದಾನು. ಆದರೆ ಅವನು ಆದೇಶಿಸಿದರೆ 
, ಅದನ್ನು ನೀನು ಪಾಲಿಸಬೇಕಾದುದು ಅಗತ್ಯವಾಗಿದೆ. ಆತ ಹೇಳಿದಂತೆ ಕೇಳುವುದೇ 
ನಿನ್ನ ಕರ್ತವ್ಯವಾಗಿದೆ. ಏಕೆಂದರೆ ಅಲ್ಲಾಹನ ಸಂದೇಶವಾಹಕರು ಹಾಗೆ ಮಾಡಲು 
ಮಹಿಳೆಯರಿಗೆ ಆದೇಶಿಸಿದ್ದಾರೆ. ಬಹಳ ದಿನಗಳ ಹಿಂದೆ ಓದಿದ್ದ ಹದೀಸನ್ನು ಇಲ್ಲಿ 
ಬರೆಯುತ್ತಿದ್ದೇನೆ. ಅಲ್ಲಾಹನು ಅದನ್ನು ನಿನ್ನ ಪಾಲಿಗೆ ಮಾರ್ಗದರ್ಶಕವನ್ನಾಗಿ ಮಾಡಲಿ. 

ಹ. ಆಯಿಶಾ(ರ) ವರದಿ ಮಾಡಿದ್ದಾರೆ: ಪ್ರವಾದಿವರ್ಯರು(ಸ) ಅನ್ಸಾರ್‌ ಮತ್ತು 
ಮುಹಾಜಿರರ ಸಭೆಯಲ್ಲಿ ಕುಳಿತಿದ್ದರು. ಆ ಸಂದರ್ಭದಲ್ಲಿ ಒಂದು ಒಂಟೆ ಬಂದು 
ಪ್ರವಾದಿವರ್ಯರ(ಸ) ಮುಂದೆ ಸಾಷ್ಟಾಂಗವೆರಗಿತು. ಆಗ ಸಹಾಬಿಗಳು ಹೀಗೆ 
ನಿವೇದಿಸಿದರು, "ಯಾ ರಸೂಲಲ್ಲಾಹ್‌! ತಮಗೆ ಚತುಷ್ಟಾದಿಗಳು ಸಾಷ್ಟಾಂಗವೆರಗುತ್ತವೆ. 
ಹಾಗಿರುತ್ತಾ ತಮಗೆ ಸಾಷ್ಟಾಂಗವೆರಗಲು ಮಾನವರಾದ ನಾವೇ ಹೆಚ್ಚು ಅರ್ಹರಾಗಿ 
ದ್ವೇವಲ್ಲವೇ?” ಆಗ ಪ್ರವಾದಿವರ್ಯರು(ಸ) ಹೇಳಿದರು, "ನಿಮ್ಮ ಸೃಷ್ಟಿಕರ್ತನನ್ನು 
ಆರಾಧಿಸಿರಿ ಮತ್ತು ನನ್ನನ್ನು ಗೌರವಿಸಿರಿ ಒಂದು ವೇಳೆ ನಾನು ಯಾರಿಗಾದರೂ 
ಸಾಷ್ಟಾಂಗವೆರಗಲು ಆದೇಶ ನೀಡುತ್ತಿದ್ದರೆ, ಮೊತ್ತ ಮೊದಲಾಗಿ ಪತ್ನಿಯು ತನ್ನ 
ಪತಿಗೆ ಸಾಷ್ಟಾಂಗವೆರಗಬೇಕೆಂದು ಆದೇಶಿಸುತ್ತಿದ್ದೆ. ವಸ್ತುತಃ ಪತಿಯು ತನ್ನ ಪತ್ನಿ 
ಯೊಡನೆ, ಹಳೆದಿ ಬೆಟ್ಟಿದಿಂದ ಕಲ್ಲನ್ನು ಎತ್ತಿ ಕಪ್ಪು ಬೆಟ್ಟಕ್ಕೆ ಹೊತ್ತೊಯ್ಯಲು ಮತ್ತು 
ಅಲ್ಲಿಂದ ಅದನ್ನು ಬಳಿ ಬೆಟ್ಟಕ್ಕೆ ಹೊತ್ತೊಯ್ಕಲು ಆದೇಶಿಸಿದರೆ ಆಕೆಯು ಅವನ 
` ಆದೇಶವನ್ನು ಕಡ್ಡಾಯವಾಗಿ ಪಾಲಿಸಬೇಕು." (ಮುಸ್ನಬ್‌ ಅಹ್ಮದ್‌) 

ಹದೀಸ್‌ನ ಆಧಾರದಲ್ಲಿ ಮಹಿಳೆಯರು ತಮ್ಮ ಹೊಣೆಗಾರಿಕೆಯ ಪ್ರಜ್ಞೆಯನ್ನು 
ಬೆಳೆಸಿಕೊಂಡರೆ ಕೌಟುಂಬಿಕ ಸಮಸ್ಯೆಗಳು ಕೊನೆಗೊಂಡು ಕುಟುಂಬದಲ್ಲಿ ಶಾಂತಿ 
ನೆಲೆಸುವುದು ಖಂಡಿತ. ಮಹಿಳೆಗೆ ತನ್ನ ಪತಿಯೊಂದಿಗೆ ಜೀವನಾಂತ್ಯದವರೆಗಿನ 
ಸಂಬಂಧವಿದೆ. ಪರಸ್ಪರ ಪ್ರೀತಿ, ಪ್ರೇಮ, ಗೌರವ ಮತ್ತು ವಿಶ್ವಾಸ ಬೆಳೆಸಿಕೊಂಡರೆ 
ಮನೆಯಲ್ಲಿ ಉತ್ತಮ ವಾತಾವರಣ ಬೆಳೆಯುತ್ತದೆ. ತದ್ವಿರುದ್ಧವಾಗಿ, ಪಠಸ್ಪರರ 
ಹೊಣೆಗಾರಿಕೆಗಳನ್ನು ಅರಿಯುವಲ್ಲಿ ಸೋತು ಹೋದರೆ ಕುಟುಂಬ ಕಲಹಗಳು ನಿತ್ಯದ 
ರಗಳಯಾಗಿ ಬಿಡುತ್ತದೆ. ಮಹಿಳೆಯ ಮಟ್ಟಿಗೆ ಪತಿಗಿ೦ತ ಮಿಗಿಲಾದವರು ಬೇರಾರಿದ್ದಾರೆ? 
ಆದ್ದರಿ೦ದಲೇ ಪತಿಯ. ಸ್ವಭಾವ ಮತ್ತು ಮನೋಭಾವನೆಗಳನ್ನು ಗಮನದಲ್ಲಿರಿಸಬೇಕು. 
ಅವನ ಆದೇಶವನ್ನು ಶಿರಸಾ ಪಾಲಿಸಬೇಕು. ಈ ನಿಟ್ಟಿನಲ್ಲಿ ಇನ್ನೊಂದು ಹದೀಸ್‌ 
ಪ್ರಸ್ತುತವೆನಿಸುತ್ತದೆ. ಇದನ್ನು ಅಬ್ದುಲ್ಲಾ ಬಿನ್‌ ಉಮರ್‌(ರ) ವರದಿ ಮಾಡಿರುವರು, 
ಹಜ್ಜ್‌ಗೆ ಹೋಗಲು ಸಾಕಾಗುವಷ್ಟು ಸಂಪತ್ತನ್ನು ಹೊಂದಿರುವ ವಿವಾಹಿತ 


1 


14 
pS 


ಪತಿಯ ಹಕ್ಕುಗಳು I 27 


ಮಹಿಳೆಯರ ಕುರಿತು ಅಲ್ಲಾಹನ ಸಂದೇಶ ವಾಹಕರು(ಸ) ಹೀಗೆ೦ದಿರುವರು, 
"ಹಜ್ಜ್‌ಗೆ ಹೋಗುವಷ್ಟು ಸಂಪತ್ತು ಇದ್ದರೂ ಪತಿಯ ಅನುಮತಿಯಿಲ್ಲದಿದ್ದರೆ, ಆಕೆ 
ಹಜ್ಜ್‌ ನಿರ್ವಹಿಸುವಂತಿಲ್ಲ." 

ಹಜ್ಜ್‌ ಒಂದು ಪವಿತ್ರ ಕರ್ಮವಾಗಿದೆ. ಅದು ಇಸ್ಲಾಮಿನ ಪಂಚ ಸ್ಥಂಭಗಳ 
ಪೈಕಿ ಒಂದಾಗಿದೆ. ಆದರೆ ಮಹಿಳೆಯಾದವಳು ಈ ಕರ್ಮವನ್ನು ಈಡೇರಿಸಬೇಕಾದರೆ 
ಆಕೆ ಪತಿಯ ಆದೇಶ ಅಥವಾ ಅನುಮತಿಯನ್ನು ಪಡೆಯಲೇಬೇಕು. ಆತ 
ಅನುಮತಿಸಿದರೆ ಹೋಗಬಹುದು. ಅದೇ ವೇಳೆ ಆತ ಅನುಮತಿ ನೀಡದಿದ್ದರೆ ಹೋಗ 
ಬಾರದು. ಸಹನೆ, ಯುಕ್ತಿವಂತಿಕೆ ಮತ್ತು ಪರಸ್ಪರರ `ಮೇಲೆ ನಂಬಿಕೆಯನ್ನಿರಿಸುವುದು 
ಸಂತೃಪ್ತ ಕುಟುಂಬ ಜೀವನದ ಮೂಲಾದಾರಗಳಾಗಿವೆ. ಇವುಗಳನ್ನು ಅರಿತು 
ಅನುಸರಿಸಿದರೆ ಅಂತಹವರ ಜೀವನವು ಅಸೂಯಾರ್ಹವಾಗುತ್ತದೆ. ಆದರೆ ಅದಕ್ಕಾಗಿ 
ಸಾಕಷ್ಟು ಬೆವರಿಳಿಸಬೇಕಾಗುತ್ತದೆ. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿನ ಹೊಂದಾಣಿಕೆ 
ಮಾಡಿಕೊಳ್ಳಬೇಕಾಗುತ್ತದೆ. ಪತಿಯ ಪ್ರತಿಯೊಂದು ಮಾತನ್ನೂ ಕೇಳಬೇಕಾಗುತ್ತದೆ. ಆ 
ಬಳಿಕವಷ್ಟೇ ಹರ್ಷೋಲ್ಲಾಸ ಭರಿತ ದಾಂಪತ್ಕ ಜೀವನವು ಸಾಕಾರಗೊಳ್ಳುತ್ತದೆ. 

ಕೆಲವು ಮಹಿಳೆಯರು ವಿವಾಹವಾದ ತಕ್ಷಣವೇ ತಮ್ಮ ಹಕ್ಕುಗಳನ್ನು ಪಡೆಯ 
ಲಿಚ್ಛಿಸುತ್ತಾರೆ ಮತ್ತು ಸೇವೆ ಮಾಡುವುದಕ್ಕೆ ಮುಂಚೆಯೇ ಅಧಿಕಾರ ಚಲಾಯಿಸ 
ಬಯಸುತ್ತಾರೆ. ಆದರೆ ಇತರರ ಅನುಕ೦ಪ-ಬೆ೦ಬಲವನ್ನು ಗಳಿಸದೆಯೇ ಗೌರವವನ್ನು 
ಬಯಸುವವರ ಭವಿಷ್ಯವು ಒಳ್ಳೆಯದೇನೂ ಆಗಿರುವುದಿಲ್ಲ. ಅದೇ ವೇಳೆ, ಸೇವಾಗುಣ 
ವಿರುವ, ತಮ್ಮ ವೈವಾಹಿಕ ಮನೆಯನ್ನು ಸ್ವಂತ ಮನೆಯಂತೆಯೇ ನೋಡಿಕೊಳ್ಳುವ 
ಮತ್ತು ಪತಿಯ ಸುಖಸವಲತ್ತುಗಳ ಕಡೆಗೇ ಹೆಚ್ಚಿನ ಗಮನಕೊಡುವ ಮಹಿಳೆಯರು 
ಸದಾ ಸಂತೋಷವನ್ನು ಗಳಿಸುತ್ತಿರುತ್ತಾರೆ. ಇದರ ಅನುಭವ ನಿನಗೂ ಆಗಿರಬಹುದಲ್ಲವೇ? 

ನೋಡು, 'ಬಾಲ್ಯದಲ್ಲಿ ನಾವು ಯಾವೆಲ್ಲ ವಿಷಯದಲ್ಲಿ ನಿನ್ನನ್ನು ಎಚ್ಚರಿಸು 
ತ್ತಿದ್ದೆವೋ ಅವುಗಳು ಈಗ ನಿನ್ನ ಉಪಯೋಗಕ್ಕೆ ಬರುತ್ತಿವೆ. ವಾಸ್ತವದಲ್ಲಿ ಮಾತಾಪಿತರಿಗೆ 
ಮಕ್ಕಳೆ ಮೇಲೆ ಇರುವ ಪ್ರೀತಿಯು ಪ್ರಕಟಪಡಿಸುವಂತಹದ್ದಲ್ಲ, ಹೆತ್ತವರಿಗಂತೂ 
ಸದಾ ತಮ್ಮ ಮಕ್ಕಳಿಗೆ ಎಲ್ಲ ತರದ ಸುಖ-ಸವಲತ್ತುಗಳು ಗೌರವ-ಸ್ಥಾನಮಾನ ಸಿಗಲಿ 
ಎ೦ಬ ಚಿಂತೆಯಿರುತ್ತದೆ. ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಿರಲಿ ಎಂಬ 
ಕಳಕಳಿಯಿರುತ್ತದೆ. ಆದ್ದರಿಂದಲೇ ಮಕ್ಕಳನ್ನು ಕೆಡುಕಿನ ಕಡೆಗೆ ವಾಲ್ಲಬಹುದಾದಂತಹ 
ಎಲ್ಲ ವಿಷಯಗಳಿ೦ದಲೂ ತಡೆಯಲು ಹೆತ್ತವರು ಸದಾ ಪ್ರಯತ್ನಿಸುತ್ತಾರೆ. ಇನ್ನು ಈ 
ಪತ್ರದಲ್ಲಿ ಬರೆದಿರುವಂತಹ ವಿಷಯಗಳನ್ನು ಚೆನ್ನಾಗಿ ಮನನ ಮಾಡಿ ಅವುಗಳಿ೦ದ 
ಪ್ರಯೋಜನ ಪಡೆಯುವ ಕಾರ್ಯ ನಿನ್ನದು. 


ಇತಿ ನಿನ್ನ ಹಿತಾಕಾಂಕ್ಸಿ ತಂದೆ 


ಇ : ಮಹಿಳೆಯ ಕರ್ತವ್ಯಗಳು 


ಪ್ರೀತಿಯ ಮಗಳೆ 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ಅಲ್ಲಾಹ್‌ ನಿನ್ನನ್ನು ಕ್ಷೇಮವಾಗಿಟ್ಟಿರಲಿ. 

ಇದಕ್ಕೆ ಮುಂಚಿನ ಪತ್ರದಲ್ಲಿ ನಾನು ವೈವಾಹಿಕ ವಿಷಯಗಳಿಗೆ ಸಂಬಂಧಿಸಿ 
" ಕೆಲವು ಹಿತವಚನಗಳನ್ನು ಬರೆದಿದ್ದೆ. ಅವುಗಳ ಬಗ್ಗೆ ನೀನು ಗಂಭೀರವಾಗಿ ಚಿಂತಿಸಿದ್ದೀ 
ಯೆಂದು ನಾನು ಆಶಿಸುತ್ತೇನೆ. ಅಲ್ಲಿ, ನಿನ್ನ ಸಂಬಂಧವು ಎಲ್ಲಕ್ಕಿಂತಲೂ ಮಿಗಿಲಾಗಿ 
ಮಸ್‌ಊದ್‌ನೊಂದಿಗಿದೆ ಎಂಬುದನ್ನು ನೀನೂ ಚೆನ್ನಾಗಿ ಅರಿತಿದ್ದೀಯೆ. ವಿವಾಹಕ್ಕಿಂತ 
ಮುಂಚೆ ಅವನು ನಿನಗೆ ಅಪರಿಚಿತನಾಗಿದ್ದ. ಈಗ ಅವನು ನಿನ್ನ ಜೀವನ ಸಂಗಾತಿ 
ಯಾಗಿದ್ದಾನೆ. ಅತಿದೊಡ್ಡ ಹಿತಾಕಾ೦ಕ್ಸಿಯಾಗಿದ್ದಾನೆ. ಅವನ ಎಲ್ಲ ಸಂತೋಷವನ್ನು 
ನಿನ್ನ ಸ್ವಂತ ಸಂತೋಷವೆಂದೂ ಅವನ ಸಕಲ ಸಂಕಷ್ಟವನ್ನು ನಿನ್ನದೇ ಸಂಕಷ್ಟ 
ವೆಂದೂ ನೀನು ಭಾವಿಸಬೇಕು. ಎಷ್ಟರವರೆಗೆಂದರೆ ಅವನ ಮನಸ್ಸಿನಲ್ಲಿ ನಿನ್ನ ಸ್ಥಾನ 
ಇನ್ನಷ್ಟು ಬಲಗೊಳ್ಳಬೇಕು ಮತ್ತು ನಿನಗಿಂತ ಮಿಗಿಲಾದ ಹಿತಾಕಾಂಕ್ಸಿ ` ಬೇರೆ ಇಲ್ಲ 
ವೆಂದು ಅವನಿಗೆ ಮನವರಿಕೆಯಾಗಬೇಕು. ಅವನು ಮನೆಯಲ್ಲಿದ್ದಾಗ ಗೌರವದಿಂದ 
ಕಾಣು. ಅವನು ಹೊರಗಿನಿಂದ ಬಂದಾಗ ನಗುಮುಖದಿಂದ ಸ್ವಾಗತಿಸು. ಆತ ಮನೆ 

"ಯೊಳಗೆ ಕಾಲಿಡುತ್ತಲೇ, ನಿನ್ನ ಬೇಡಿಕೆಗಳನ್ನು ಅಥವಾ ಇತರ ಸಮಸ್ಯೆಗಳನ್ನು ' ಅವನ 

ಮುಂದೊಡ್ಡುವುದು ಚೆನ್ನಾಗಿರಲ್ಲ. ಏಕೆಂದರೆ, ಅವನು ಯಾವ ಸಮಸ್ಯೆಯನ್ನು ತಲೆಯಲ್ಲಿ 
ಹೊತ್ತುಕೊ೦ಡಿದ್ದಾನೋ ತಿಳಿಯದು. ಅದರ ಮೇಲೆ ಮನೆಯ ಸಮಸ್ಯೆ! ಇದರಿಂದ 
ವ್ಯಾಕುಲತೆ ಇನ್ನಷ್ಟು ಹೆಚ್ಚುತ್ತದೆ. ನಿನ್ನ ಬೇಡಿಕೆಗಳನ್ನು ಮತ್ತು ಮನೆಯ ಸಮಸ್ಯೆ 
ಗಳನ್ನೆಲ್ಲ, ಪತಿಯ ಅಗತ್ಯಗಳನ್ನು ಪೂರೈಸಿಯಾದ ಬಳಿಕ ಆತನಿಗೆ ಮನಃಶಾಂತಿ ಒದಗಿಸಿ 
ಕೊಟ್ಟ ಬಳಿಕ ಸಾವಕಾಶವಾಗಿ ಅವನ ಮುಂದಿಡಬಹುದಲ್ಲವೇ? 

ಇಂದಿನ ಹೆಚ್ಚಿನ ಮಹಿಳೆಯರು, ತಮ್ಮ ಪತಿಯಂದಿರು ಆದಾಯದ ಬಹುಭಾಗ 
ವನ್ನು ಹೊಟೇಲುಗಳಿಗೆ ವ್ಯಯಿಸುತ್ತಾರೆ ಎಂದು ದೂರುತ್ತಿರುತ್ತಾರೆ. ಆದರೆ ಪತಿಯ 
ಬಗ್ಗೆ ಆಕ್ಷೇಪವೆತ್ತುವ ಬದಲು, ಸಮಾಧಾನದೊಂದಿಗೆ ಚಿಂತಿಸಿದರೆ, ಪುರುಷರ ಇಂತಹ 


ಮಹಿಳೆಯ ಕರ್ತವ್ಯಗಳು 29 


ವಿಷಯಗಳ ಹಿಂದೆ ಮಹಿಳೆಯರ ಅಸಡ್ಡೆಯೇ ಕಾರಣವಾಗಿರುತ್ತದೆ೦ದು ನಿನಗೆ ತಿಳಿಯ 
ಬಹುದಾಗಿದೆ. ಏಕೆ೦ದರೆ ಪುರುಷನು ಮನೆಯ ವಾತಾವರಣ ಮತ್ತು ಆಹಾರದಿಂದ 
ಸಂತೃಷ್ತನಾಗಿದ್ದರೆ ಖಂಡಿತವಾಗಿಯೂ ಹೊಟೇಲುಗಳ ಕಡೆಗೆ ಮುಖ ಮಾಡಲಾರನು. 


ವಿಷಯವೇನೆಂದರೆ, ವ್ಯಕ್ತಿಯು ಸ೦ಪಾದಿಸುವಾಗ ಉತ್ತಮ ಆಹಾರವನ್ನು 
ಬಯಸುವುದು ಸಹಜ. ಒ೦ದು ವೇಳೆ ಅವನಿಗೆ ಸೂಕ್ತ ಸಮಯಕ್ಕೆ ಉತ್ತಮ ಆಹಾರ 
ಒದಗಿದರೆ ಆತ ಅತ್ಯಧಿಕ ಆನಂದವನ್ನು ಹೊಂದುತ್ತಾನೆ. ಅನ್ಯಥಾ ಇತರ ಸಂದರ್ಭ 
ಗಳಲ್ಲಿ ಆದಾಯದ ಬಹುಪಾಲು ಹೊರಗಿನ ವಸ್ತುಗಳಿಗೆ ವ್ಯಯವಾಗಿ ಹೋಗುತ್ತದೆ. 
ಇದು ಮನೆಯ ಬಜೆಟ್‌ನ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಆದ್ದರಿಂದ 
ಮನೆಯ ವಾತಾವರಣವನ್ನು ಆರೋಗ್ಯದಾಯಕವಾಗಿ ಮಾಡಬೇಕಾದುದು ಗೃಹಿಣಿಯ 
ಕರ್ತವ್ಯವಾಗಿದೆ. ಹಾಗೆಯೇ ಉತ್ತಮ ಆಹಾರ ಖಾದ್ಯವನ್ನು ತಯಾರಿಸುವಲ್ಲಿಯೂ 
ಆಸಕ್ತಿ ವಹಿಸಬೇಕು. ಆಗಾಗ ವಿಶೇಷ ತಿಂಡಿಯನ್ನೂ ತಯಾರಿಸುತ್ತಿರಬೇಕು. ಪತಿಯು 
ಮನೆಗೆ' ಬಂದಾಗ ನಗುಮುಖದೊಂದಿಗೆ ಅವನನ್ನು ಸ್ವಾಗತಿಸಿ ನೋಡು. ಬಳಿಕ ಮನೆಯ 
ವಾತಾವರಣವು ಸ್ವರ್ಗಸದೃಶವಾಗುವುದನ್ನು ಕಣ್ಣಾರೆ ಕಾಣುತ್ತೀಯಾ! 

ಕೆಲವೊಮ್ಮೆ ಮನೆಯ ಇತರ ವ್ಯವಹಾರಗಳಲ್ಲಿ ಅಭಿಪ್ರಾಯ ವೃಕ್ತಪಡಿಸುವುದೂ 
ಉತ್ತಮವೆನಿಸುತ್ತದೆ. ಉದಾಹರಣೆಗೆ: ಮಕ್ಕಳ ಶಿಕ್ಷಣ-ತರಬೇತಿ, ಹಾಲಿನವನ ಬಗ್ಗೆ 
ಅಥವಾ ಲಾಂಡ್ರಿಯವರ ಬಗ್ಗೆ ಪತಿಯೊಡನೆ ಸಮಾಲೋಚಿಸುವುದರಿ೦ದ ಅವನಲ್ಲಿಯೂ 
ಮನೆಯ ವ್ಯವಹಾರಗಳ ಬಗ್ಗೆ ಆಸಕ್ತಿ ವಹಿಸುವಂತೆ ಮಾಡುತ್ತದೆ. 

ಆದರೆ ಈಗ ನಡೆಯುತ್ತಿರುವುದೇನು? ಸ್ವತಃ ಸ್ತ್ರೀಯರಿಗೇ ಮನೆಯ ವ್ಯವಹಾರ 
ಗಳಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ. ಅವರು ಮನೆಯಲ್ಲಿ ಇರುವುದೇ ಕಡಿಮೆಯಾಗಿ 
ಬಿಟ್ಟಿದೆ. ಮನೆಯ ಒಳಿತು-ಕೆಡುಕುಗಳ, ಲಾಭ-ನಷ್ಟಗಳ ಪರಿವೆಯೇ ಅವರಲ್ಲಿ ಇಲ್ಲ 
ವಾಗುತ್ತಿದೆ. ಇ೦ದು ಮಹಿಳಾ ಹಕ್ಕುಗಳ ಬಗ್ಗೆ ಭಾಷಣ ಮಾಡುವುದು ಒಂದು 
ಫ್ಯಾಶನ್‌ ಆಗಿ ಬಿಟ್ಟಿದೆ. ಮಜಳೆಯರನ್ನು ಮೇಲೆತ್ತಬೇಕು, ಅವರಿಗೆ ಶಿಕ್ಷಣ ಕೊಡಿಸಬೇಕು, 
ಅವರಿಗಾಗಿ ಸಂಘಟನೆ ಸ್ದಾ ಪಿಸಬೇಕು, ಇವೆಲ್ಲವೂ ದೇಶದ ಪ್ರಗತಿಗೆ ಅತ್ಯಗತ್ಯವಾಗಿದೆ... 
ಇತ್ಯಾದಿ. ಆದರೆ ಮಹಿಳೆಯರು ತಮ್ಮ ಮನೆಯಲ್ಲಿದ್ದುಕೊಂಡೇ ತಮ್ಮ ಸ್ಥಿತಿಗಳನ್ನು 
ಹೇಗೆ ಸುಧಾರಿಸಬಲ್ಲರು ಎಂಬುದನ್ನು ಅವರಿಗೆ ಯಾರೂ ಹೇಳಿಕೊಡುವವರಿಲ್ಲ. 

ವಸ್ತುತಃ ಮನೆಯಿಂದ ಹೊರಗಡಿಯಿಡುವ ಸ್ತ್ರೀಯರು: ನೂರಾರು ತರಹದ 
ಅಪಾಯಗಳನ್ನು ಎದುರಿಸಬೇಕಾಗುತ್ತದೆ ಎ೦ಬುದು ಈಗ ಸಾಬೀತುಗೊಂಡಿದೆ. ಕೆಲವು 
ಸಮಯದ ಮಟ್ಟಿಗೆ ಮಹಿಳೆಯರು ಹೊರಗೆ ದುಡಿಯುವುದು ಒಳ್ಳೆಯದೆಂದೇ 
ಕಾಣುತ್ತದಾದರೂ ಕ್ರಮೇಣ ಜೀವನವು ಅಂಧಕಾರದಲ್ಲಿ ಮುಳುಗಿ ಬಿಡುತ್ತದೆ. ಏಕೆಂದರೆ 


30 ಪ್ರೀತಿಯಮಗಳಿಗೆ 
UU 


ಕೆಟ್ಟ ಮನಸ್ಥಿತಿಯ ಜನರು ಮಹಿಳೆಯರ ಮುಗ್ದತೆಯನ್ನು ಬಳಸಿಕೊಂಡು ತಮ್ಮ ತೀಟೆ 
ತೀರಿಸಿಕೊಳ್ಳಲು ಯಾವಾಗಲೂ ಹೊಂಚು ಹಾಕುತ್ತಿರುತ್ತಾರೆ. ಆದರೆ ಮನೆಯಲ್ಲಿದ್ದು' 
ಕೊ೦ಡು ಖಾಸಗಿ ಜೀವನ ಸಾಗಿಸುವುದರಲ್ಲಿಯೇ ಮಹಿಳೆಯರ ಮಾನಕ್ಕೆ ರಕ್ಷಣೆಯಿದೆ. 
ಅಲ್ಲದೆ ಅವರ ಘನತೆಯೂ ಹೆಚ್ಚುತ್ತದೆ. ಮನೆಯು ವಾಸ್ತವದಲ್ಲಿ ಮಹಿಳೆಯ ಆಶ್ರಯ 
ತಾಣವಾಗಿದೆ ಮತ್ತು ಎಲ್ಲ ರೀತಿಯ ಕೇಡಿನಿಂದ ರಕ್ಷಣೆ ನೀಡುತ್ತದೆ. ಮನೆಯಲ್ಲಿದ್ದು 
ಕೊಂಡು, ಅಲ್ಲಾಹನ ಆದೇಶದಂತೆ ಬಾಳುವ ಹೆಣ್ಣು ಹೊರಗಿನ ಸಾವಿರಾರು ಕ್ಷೋಭೆಗಳೆ 
ಕೇಡಿನಿ೦ದ ಸುರಕ್ಷಿತಳಾಗಿರುತ್ತಾಳೆ. ಆದ್ದರಿಂದಲೇ ಪ್ರವಾದಿವರ್ಯರು(ಸ) ಮಹಿಳೆಯರನ್ನು 
ದ್ದೇಶಿಸಿ ಹೀಗೆ ಉಪದೇಶಿಸಿದ್ದರು, "ನೀವು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರಿ. ಅದುವೇ 
ನಿಮ್ಮ ಜಿಹಾದ್‌ ಆಗಿದೆ." (ಮುಸ್ನದ್‌ ಅಹ್ಮದ್‌) 

ಜಿಹಾದ್‌ ಅನ್ನುವುದು ಬಹುದೊಡ್ಡ ಕರ್ಮವಾಗಿದೆ. ಆದರೆ ಮಹಿಳೆಯು 
ಮನೆಯಲ್ಲಿಯೇ ಇದ್ದು, ಗೃಹಕೃತ್ಯಗಳಲ್ಲಿ ತೊಡಗಿಕೊಂಡಿರುವುದನ್ನು ಪ್ರವಾದಿ 
ವರ್ಯರು(ಸ) ಜಿಹಾದ್‌ಗೆ ಹೋಲಿಸಿದ್ದಾರೆ. ಪುರುಷನು ಯುದ್ಧರಂಗದಲ್ಲಿ ಸೇನೆಯ 
ಪಂಕ್ರಿಯಲ್ಲಿ ಸೇರಿಕೊಂಡು ಜೀವದ ಹಂಗು ತೊರೆದು ಇಸ್ಲಾಮಿನ ಶತ್ರುಗಳ ವಿರುದ್ಧ 
ಹೋರಾಡಿದರಷ್ಟೇ ಜಿಹಾದ್‌ನ ಪ್ರತಿಫಲವನ್ನು ಪಡೆಯಲು ಅರ್ಹನಾಗುತ್ತಾನೆ. ಆದರೆ 
ಮಹಿಳೆಗೆ ಮನೆಯಲ್ಲಿದ್ದುಕೊ೦ಡೇ ಈ ಅನುಗ್ರಹ ದೊರೆಯುತ್ತದೆ ಮತ್ತು ಇದಕ್ಕಿಂತ 
ಉತ್ತಮವಾದ ರಿಯಾಯಿತಿ ಬೇರೇನಿದೆ... ಮನೆಯಲ್ಲಿರಿ, ಜಹಾದ್‌ನ ಪ್ರತಿಫಲ ಪಡೆಯಿರಿ. 


ಇತಿ ನಿನ್ನ ಹಿಶಾಕಾಂಕ್ಷಿ ತಂದೆ 


ಇ ಉತ್ತಮ ಗೃಹಿಣಿ 


ಪ್ರೀತಿಯ ಮಗಳೇ, 
ಅಸ್ಸಲಾಮು ಅಲೈಕುಮ್‌' ವರಹ್ಮತುಲ್ಲಾಹ್‌. 
ಕ್ಷೇಮವೆಂದು ಭಾವಿಸುತ್ತೇನೆ. 


ಮಸ್‌ಊದ್‌ ಪತ್ರ ಬರೆದಿದ್ದ. ನೀವು ಈಗ ಬೇರೆ. ಮನೆ ಮಾಡಿಕೊಂಡಿದ್ದೀರಿ 
ಎಂದು ತಿಳಿಯಿತು. ಇದು ಒಂದು ರೀತಿಯಲ್ಲಿ ಸಂತೋಷದ ವಿಚಾರವೇ. ಆದರೆ 
ನಿನ್ನ ಹೊಣೆಗಾರಿಕೆಗಳು ಹಿಂದೆಂದಿಗಿಂತಲೂ ಅಧಿಕವಾಗುತ್ತದೆ. ಏಕೆಂದರೆ ಎಲ್ಲರೂ 
ಒಂದೆಡೆ ಕೂಡಿ ಬಾಳುವಾಗ ಮನೆಯ ಹೊಣೆ ಎಲ್ಲರ ಮೇಲಿರುತ್ತದೆ. ಆದರೆ 
ಪ್ರತ್ಯೇಕವಾಗಿ ವಾಸಿಸುವಾಗ ಹೊಣೆಯ ಭಾರವು ಒಬ್ಬನೇ ವ್ಯಕ್ತಿಯ ಹೆಗಲಿಗೆ ಬರುತ್ತದೆ. 


ಉತ್ತಮ ಗೃಹಿಣಿ 31 


ಆದರೆ ಹೆದರಬೇಕಾಗಿಲ್ಲ. ಮಾನವರೆಂದರೆ ಕೆಲಸ ಕಾರ್ಯಗಳಲ್ಲಿ ತಲ್ಲೀನವಾಗಬೇಕಾದ 
ಜೀವಿಗಳು. 'ವಿಶೇಷವಾಗಿ, ಮಹಿಳೆಯು ಮನೆಯ ಎಲ್ಲ ಹೊಣೆಗಾರಿಕೆಗಳನ್ನು ನಿಭಾಯಿಸ 
ಬೇಕಾದವಳು. ನಿನಗೆ ಪ್ರವಾದಿವರ್ಯರ(ಸ) ಒಂದು ವಚನವನ್ನು ತಿಳಿಸುತ್ತೇನೆ, 


"ಅತ್ಯುತ್ತಮ ಪತ್ನಿ ಯಾರೆ೦ದರೆ, ಪತಿಯು ಆಕೆಯ ಕಡೆಗೆ ನೋಡುವಾಗ ಆತನ 
ಮನಸ್ಸು ಪ್ರಫುಲ್ಲವಾಗಬೇಕು, ಅವನು ಆದೇಶಿಸಿದರೆ ಆಕೆ ಅನುಸರಿಸಬೇಕು ಮತ್ತು 
ಅವನು ಮನೆಯಲ್ಲಿ ಇಲ್ಲದಾಗ ಅವನ ಸಂಪತ್ತು ಹಾಗೂ ತನ್ನ ಮಾನವನ್ನು 
ರಕ್ಷಿಸಿಕೊಳ್ಳಬೇಕು. " 

ಈ ಹದೀಸ್‌ನಲ್ಲಿ ಉಲ್ಲೇಖಿಸಿದ ಹೊಣೆಗಾರಿಕೆಗಳು ವಸ್ತುತಃ ಶಾಶ್ವತವಾದವು 
ಗಳಾಗಿವೆ. ಒಂದು ವೇಳೆ ಜಗತ್ತಿನ ಎಲ್ಲ ಮಹಿಳೆಯರೂ ಇವುಗಳನ್ನು ದೊಡ್ಡ 
ಅಕ್ಷರಗಳಲ್ಲಿ ಬರೆದು, ಮನೆಯ ಗೋಡೆಗೆ ನೇತಾಡಿಸಿಟ್ಟರೆ ಮತ್ತು ಅದನ್ನು ಸದಾ 
ನೆನಪಿಸುತ್ತಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ! ಇಲ್ಲಿ ನಾನು ಇನ್ನೂ ಕೆಲವು ಹದೀಸ್‌ಗಳನ್ನು 
ಹೇಳುತ್ತೇನೆ. ಅವು ಮಹಿಳೆಗೇ ಸಂಬಂಧಿಸಿದವುಗಳಾಗಿವೆ: 

"ನಮಾರು” ಮತ್ತು ಉಪವಾಸ ವ್ರತಗಳನ್ನು ಪಾಲಿಸುವ, ತನ್ನ ಪತಿಯನ್ನು 
ಸ೦ತೋಷಪಡಿಸುವ೦ತಹ ಧರ್ಮನಿಷ್ಠ ಸ್ತ್ರೀಯು ತನಗೆ ಇಷ್ಟವಿರುವ ಬಾಗಿಲಿನ ಮೂಲಕ 
ಸ್ವರ್ಗ ಪ್ರವೇಶ ಪಡೆಯಬಲ್ಲಳು.” (ಬುಖಾರಿ) 

ಸ್ವರ್ಗವು ಅಲ್ಲಾಹನ ಸಂಪ್ರೀತಿ ಮತ್ತು ಸಾಮಿಪ್ಕದ ಇನ್ನೊಂದು ಹೆಸರಾಗಿದೆ. 
ಇನ್ನು ಆ ಸ್ಥಾನವನ್ನು ಗಳಿಸಬಯಸುವ ಮಹಿಳೆ ನಮಾರಭ್‌, ಉಪವಾಸಾದಿ 
ಗಳನ್ನು ಪಾಲಿಸುವುದರೊಂದಿಗೆ ತನ್ನ ಪತಿಯನ್ನು ಅನುಸರಿಸಬೇಕು. ಅದರಿಂದಾಗಿ 
ಅಲ್ಲಾಹನು ಸಂತೃಪ್ತ ನಾಗುತ್ತಾನಲ್ಲದೆ ಸ್ವರ್ಗದ ಉದ್ಯಾನಗಳ ರೂಪದಲ್ಲಿ ಬಹುಮಾನ 
ವನ್ನೂ ನೀಡುವನು. 

ಅಸ್ಮಾ ಬಿಂತಿ ರುದ್‌(ರ) ವರದಿ ಮಾಡಿರುವ ಒಂದು ಹದೀಸ್‌ ಹೀಗಿದೆ- ನಾನು 
ನನ್ನ ಸಮವಯಸ್ಕ ಯುವತಿಯರೊಂದಿಗೆ ಕುಳಿತಿದ್ದೆ. ಅತ್ತ ಕಡೆಯಿಂದ ಪ್ರವಾದಿ 
ವರ್ಯರು(ಸ) ಹಾದು ಹೋದರು. ಆಗ ನಮ್ಮನ್ನು ಕಂಡು ಹೇಳಿದರು, "ಉತ್ತಮವಾಗಿ 
ವೈವಹರಿಸುವ ಪತಿಯಂದಿರಿಗೆ ನೀವು ಕೃತಘ್ನರಾಗದಿರಿ." ತರುವಾಯ ಹೀಗೆಂದರು, 
"ಮಹಿಳೆಯರಲ್ಲಿ ಕೆಲವರ ಅವಸ್ಥೆ ಏನಾಗಿರುತ್ತದೆ೦ದರೆ, ಅವಳು ಬಹಳ ದೀರ್ಥ 
ಕಾಲದವರೆಗೆ ತಂದೆಯ ಮನೆಯಲ್ಲಿ ಕನ್ಮೆಯಾಗಿಯೇ ಇರುತ್ತಾಳೆ. ಬಳಿಕ ಅಲ್ಲಾಹನು 
ಅವಳಿಗೆ ಜೀವನ ಸಂಗಾತಿಯನ್ನು ದಯಪಾಲಿಸುತ್ತಾನೆ. ಅತನಿಂದ ಅವಳಿಗೆ ಸಂತಾನ 
ವಾಗುತ್ತದೆ. ನಂತರ ಯಾವುದೋ ವಿಷಯಕ್ಕೆ ಅವಳು ಪತಿಯ ಮೇಲೆ ಕೋಪ 
ಗೊಳ್ಳುತ್ತಾಳೆ ಮತ್ತು ಪತಿಯೊಡನೆ 'ನನಗೆ ನಿಮ್ಮಿಂದ ಏನೂ ಸುಖವಿಲ್ಲ. ನೀವು 
ನನ್ನೊಡನೆ ಎ೦ದೂ ಸದ್ವರ್ತನೆ ತೋರಿರಲೇ ಇಲ್ಲ' ಎಂದು ಹೇಳುತ್ತಾಳೆ." 


32 ಪ್ರೀತಿಯಮಗಳಿಗೆ 


ಈ ಹದೀಸ್‌ನಲ್ಲಿ ಪ್ರವಾದಿವರ್ಯರು(ಸ) ಮಹಿಳೆಯ ಒಂದು ರೋಗದ ಬಗ್ಗೆ 
ಸೂಚಿಸಿದ್ದಾರೆ. ಅದೆಂದರೆ, ಅವಳಲ್ಲಿ ಕೃತಪ್ಲುತೆಯ ರೋಗ ಸಾಮಾನ್ಯವಾಗಿರುತ್ತದೆ. 
ವಾಸ್ತವದಲ್ಲಿ ಪತಿಯೊಂದಿಗಿದ್ದಾಗ, ಆಕೆಗೆ ಹಲವು ರೀತಿಯ ಅನುಗ್ರಹಗಳು 
ದೊರೆಯುತ್ತಿರುತ್ತವೆ. ಆದರೆ ಅದನ್ನಾಕೆ ಮರೆತು ಬಿಡುತ್ತಾಳೆ ಮತ್ತು ಆಕ್ಸೇಪ-ದೂರು 
ಗಳನ್ನೇ ಅವಳು ನೆಚ್ಚಿಕೊಳ್ಳುತ್ತಾಳೆ. ಇದು ಒಳ್ಳೆಯ ಗುಣವಲ್ಲ ಇದರಿಂದ ದೂರ 
ವುಳಿಯಬೇಕಾಗಿದೆ. ಅಷ್ಟೇ ಅಲ್ಲ, ಕೃತಜ್ಞತೆಯೊಂದಿಗೆ ಪತಿಯನ್ನು ಗೌರವಿಸಬೇಕು. 
ಅಲ್ಲಾಹನು ಪವಿತ್ರ ಕುರ್‌ಆನಿನಲ್ಲಿ ಹೀಗೆ ಹೇಳಿದ್ದಾನೆ, 

“ಪುರುಷರು ಸ್ತ್ರೀಯರ ಮೇಲೆ 'ಕವ್ವಾಮ್‌' (ಮೇಲ್ವಿಚಾರಕ) ಆಗಿರುತ್ತಾರೆ. ಇದು 
ಅಲ್ಲಾಹನು ಕೆಲವರಿಗೆ ಕೆಲವರ ಮೇಲೆ ಶ್ರೇಷ್ಠತೆ ಪ್ರದಾನ ಮಾಡಿದುದರಿಂದ ಮತ್ತು 
ಪುರುಷರು ತಮ್ಮ ಸಂಪತ್ತನ್ನು ಖರ್ಚು ಮಾಡುವುದರಿಂದ. ಸುಶೀಲೆಯರಾದ ಸ್ತ್ರೀಯರು 
ಅನುಸರಣಶೀಲರಾಗಿರುತ್ತಾರೆ ಮತ್ತು ಅವರು ಪುರುಷರ ಅನುಪಸ್ಥಿತಿಯಲ್ಲಿ ಅಲ್ಲಾಹನ 
ರಕ್ಷಣೆಯಲ್ಲಿ ಅವರ ಹಕ್ಕು-ಬಾಧ್ಯತೆಗಳ ರಕ್ಷಣೆ ಮಾಡುತ್ತಾರೆ...” (ಅನ್ನಿಸಾ:34) 

ಅಂದರೆ ಅಲ್ಲಾಹನು ಪುರುಷನನ್ನು ಕುಟುಂಬ ಜೀವನದ ಮೇಲ್ವಿಚಾರಕನನ್ನಾಗಿ 
ಮಾಡಿದ್ದಾನೆ. ಆದ್ದರಿಂದ ಮಹಿಳೆಯು ಪುರುಷನನ್ನು ಅನುಸರಿಸಬೇಕು. ಅವನು 
ಜೀವನಾಧಾರ ಗಳಿಸಲು ಮನೆಯಿಂದ ಹೊರಗೆ ಹೋದಾಗ, ಅವನ ಅನುಪಸ್ಥಿತಿಯಲ್ಲಿ 
ಮಹಿಳೆಯು ಅವನ ಸಂಪತ್ತು ಹಾಗೂ ತನ್ನ ಮಾನವನ್ನು ರಕ್ಷಿಸಿಕೊಳ್ಳಬೇಕು. ಆದರೆ 
ಇಷ್ಟು ಮಾಡಿಯೂ ಹೊಣೆ ತೀರುವುದಿಲ್ಲ. ಬದಲಾಗಿ ಪುನರುತ್ಹಾ, ನ ದಿನದಂದು ಆ 
ಬಗ್ಗೆ ವಿಚಾರಣೆ ನಡೆಯಲಿದೆ. ಪ್ರವಾದಿವರ್ಯರು(ಸ) ಈ ಕುರಿತು ಹೀಗೆ೦ದಿದ್ದಾರೆ, 

"ನಿಮ್ಮ ಪೈಕಿ ಪ್ರತಿಯೊಬ್ಬರೂ ಹೊಣೆಗಾರರಾಗಿದ್ದೀರಿ ಮತ್ತು ನಿಮ್ಮಲ್ಲಿ 
ಪ್ರತಿಯೊಬ್ಬರೊ೦ದಿಗೂ ವಿಚಾರಿಸಲಾಗುವುದು. ನಿಮ್ಮ ಹೊಣೆಗಾರಿಕೆಯಲ್ಲಿದ್ದವರ ಬಗ್ಗೆ 
_ ಕೇಳಲಾಗುವುದು. ನಾಯಕರು ಮೇಲ್ವಿಚಾರಕರಾಗಿದ್ದಾರೆ. ಅವರಲ್ಲಿ ಅನುಯಾಯಿಗಳ 
ಬಗ್ಗೆ ವಿಚಾರಿಸಲಾಗುವುದು. ಪತಿಯು ತನ್ನ ಕುಟುಂಬದವರ ಮೇಲ್ವಿಚಾರಕನಾಗಿದ್ದಾನೆ. 
ಹಾಗೆಯೇ ಮಹಿಳೆಯು ತನ್ನ ಪತಿಯ ಮನೆ ಮತ್ತು ಮಕ್ಕಳ ಮೇಲ್ವಿಚಾರಕಿಯಾಗಿದ್ದಾಳೆ. 
ಸೇವಕನು ತನ್ನ ಒಡೆಯನ ಸಂಪತ್ತಿನ ಮೇಲ್ವಿಚಾರಕನಾಗಿದ್ದಾನೆ. ಹೀಗೆ ನಿಮ್ಮಲ್ಲಿ 
ಪ್ರತಿಯೊಬ್ಬರೂ ಮೇಲ್ವಿಚಾರಕರಾಗಿದ್ದೀರಿ ಮತ್ತು ನಿಮ್ಮ ಹೊಣೆಗಾರಿಕೆಯಲ್ಲಿ 
ಒಳಪಡುವವರ ವಿಷಯದಲ್ಲಿ ವಿಚಾರಿಸಲಾಗುವುದು." 

ಈ ಹದೀಸ್‌ ಅತ್ಯಂತ ಪ್ರಮುಖವಾದುದು ಮತ್ತು ಪದೇಪದೇ ಓದಬೇಕಾ 
: ದಂತಹದ್ದು. ಪುರುಷನು ಕೇವಲ ಉಣಿಸಲು, ಕುಡಿಸಲು ಮತ್ತು ಖರ್ಚು ಮಾಡಲು 
ಮಾತ್ರವೇ ಬಾಧ್ಯಸ್ತ ನಾಗಿರುವುದಲ್ಲ. ಬದಲಾಗಿ ಇಡೀ ಕುಟುಂಬದ ಶಿಕ್ಷಣ-ತರಬೇತಿ, 
ಒಳಿತು-ಕೆಡುಕು ಮತ್ತು ಧರ್ಮ-ನೈತಿಕತೆ ಎಲ್ಲದರ ರಕ್ಷಣೆಯ” ಹೊಣೆಗಾರನಾಗಿದ್ದಾನೆ. 
ಹಾಗೆಯೇ ಪತ್ನಿಯ ಹೊಣೆಯು ಪತಿಗಿಂತಲೂ ಹೆಚ್ಚು ಇದೆ. ಆಕೆ, ಪತಿಯ ಸಂಪತ್ತು 


ಮಿಲಾದ್‌ ಆಚರಣೆ 33 


ಹಾಗೂ ತನ್ನ ಮಾನದ ಸಂರಕ್ಷಕಿಯಂತೂ ಆಗಿದ್ದಾಳೆ. ಅದರೊಂದಿಗೇ ಮಕ್ಕಳ 
ಮೇಲ್ವಿಚಾರಣೆಯ ಹೊಣೆಗಾರಿಕೆಯೂ ಅವಳ ಮೇಲಿದೆ. ಅವರ ಶಿಕ್ಷಣ-ತರಬೇತಿಯ 
ಬಗ್ಗೆಯೂ ಪರಲೋಕದಲ್ಲಿ ಆಕೆಯೊಡನೆ ವಿಚಾರಣೆ ನಡೆಸಲಾಗುವುದು. 

ಈ ಹದೀಸಿನ ಬೆಳಕಿನಲ್ಲಿ ಮಹಿಳೆಯರು ತಮ್ಮ ಹೊಣೆಗಾರಿಕೆಗಳನ್ನು ಅರ್ಥ 
ಮಾಡಿ ಕೊಂಡರೆ ಮತ್ತು ಪರಲೋಕದಲ್ಲಿ ತಮ್ಮ ವಿಚಾರಣೆಯ ಬಗ್ಗೆ ಪ್ರಜ್ಞೆಯನ್ನು 
ಬೆಳೆಸಿಕೊಂಡರೆ, ಪ್ರಸಕ್ತ ಕಾಲದ ಹಲವಾರು ಕೌಟುಂಬಿಕ ಸಮಸ್ಯೆ [ಗಳು ತನ್ನಿಂತಾನೇ 
ಅಳಿದು ಹೋಗುವುವು ಎಂದು ನಾನು ಭಾವಿಸುತ್ತೇನೆ. 


ಇತಿ ನಿನ್ನ ಹಿತಾಕಾಂಕ್ಷಿ ತಂದೆ 


© ಮೊಲಾದ್‌ ಆಚರಣೆ 


ಪ್ರೀತಿಯ ಮಗಳು ರೈಹಾನಳಿಗೆ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ಕ್ಷೇಮವೆಂದು ಭಾವಿಸುತ್ತೇನೆ. 

ಇವತ್ತು ನಿಮ್ಮಲ್ಲಿ ನಬಿ ದಿನಾಚರಣೆಯ ಸಭೆಯಿದೆ ಎಂದು ನೀನು 
ಬರೆದಿದ್ದೀಯಲ್ಲ. ಒಳ್ಳೆಯ ವಿಚಾರ. ಅಲ್ಲಾಹ್‌ ನಿನಗೆ ಇನ್ನಷ್ಟು ಒಳಿತುಗಳನ್ನೆಸಗುವ 
ಅನುಗ್ರಹ ದಯಪಾಲಿಸಲಿ. ಅಲ್ಲಿ ನಬಿ ದಿನಾಚರಣೆಯು ಹೇಗೆ ಇರುತ್ತದೆ ಎಂಬುದು 
ನನಗೆ ತಿಳಿದಿಲ್ಲ. ಇಲ್ಲಿನ ವಿಷಯ ನಿನಗೆ ತಿಳಿದೇ ಇದೆಯಲ್ಲ. ನೆರೆಕರೆಯ ಮಹಿಳೆ 
ಯರು ಒಂದೆಡೆ ಕಲೆತು, ಎಲೆ ಅಡಿಕೆ ಜಗಿಯುತ್ತಾ ಪೀಕದಾನಿಯನ್ನು ಉಗುಳಿನಿಂದ 
ತುಂಬಿಸುತ್ತಾರೆ. ಪ್ರವಾದಿವರ್ಯರ(ಸ) ಹೆಸರು ಕೇಳುತ್ತಲೇ . ಹೆಬ್ಬೆರಳನ್ನು ಚುಂಬಿಸಿ 
ಕಣ್ಣಿಗೊತ್ತಿ ಬಿಡುತ್ತಾರೆ... ಅಷ್ಟೇ. 

ಪ್ರವಾದಿವರ್ಯರ(ಸ) ಚರಿತ್ರೆಯನ್ನು ಓದುವವರೂ ಕೂಡಾ ಶಾಸ್ತ್ರಕ್ಕೆಂಬಂತೆ ಓದಿ 
ಮುಗಿಸುತ್ತಾರೆ. ವಸ್ತುತಃ ಪ್ರವಾದಿವರ್ಯರ(ಸ) ದೌತ್ಯದ ಉದ್ದೇಶವೇನಾಗಿತ್ತು 
ಎಂಬುದರ ಕುರಿತು ಅವರು ಜನರಿಗೆ ತಿಳಿಸಬೇಕಿತ್ತು. ಪ್ರವಾದಿವರ್ಯರ(ಸ) ಕಾಲದಲ್ಲಿ 
ಜನರು ಎಂತಹ ಕೆಡುಕಿನಲ್ಲಿ ಮುಳುಗಿದ್ದರು, ಯಾವ ರೀತಿ ಜನ ತಮ್ಮ ಸೃಷ್ಟಿಕರ್ತನನ್ನು 
ಮರೆತಿದ್ದರು ಎಂಬುದನ್ನು ವಿವರಿಸಬೇಕಿತ್ತು. ಅಂದು ಪೂರ್ವದಿಂದ ಪಶ್ಚಿಮದವರೆಗೆ 
ನೈಜ ದೇವನನ್ನು ಅರಿಯುವಂತಹ ಒಬ್ಬ ವ್ಯಕ್ತಿಯೂ ಇದ್ದಿರಲಿಲ್ಲ. ಎಲ್ಲೆಡೆ 
ಸತ್ಯನಿಷೇಧ ಮತ್ತು ಬಹುದೇವಾರಾಧನೆಯೇ ಮೇಳ್ಳೆಸಿತ್ತು. ಎಲ್ಲಿಯೂ ನಾಮಮಾತ್ರದ 
ಸತ್ಯಪ್ರಕಾಶವೂ ಇದ್ದಿರಲಿಲ್ಲ. ಅರಬರೂ ಅರಬೇತರರೂ ಚೀನೀಯರೂ ಭಾರತೀಯರೂ 
ಒಟ್ಟಿನಲ್ಲಿ ಇಡೀ ಜಗತ್ತು ಶೈತಾನನ ಜಾಲದಲ್ಲಿ ಸಿಲುಕಿ ಬಿಟ್ಟಿತ್ತು. 


34 .  ಪ್ರೀತಿಯಮಗಳಿಗೆ 


ಇ೦ತಹ ಸೂಕ್ಷ್ಮ ಸ್ಥಿತಿಯಲ್ಲಿ ಪ್ರವಾದಿವರ್ಯರು(ಸ) ಆಗತರಾದರು. ಜನರಿಗೆ 
ಕೆಡುಕಿನಿಂದ ದೂರವುಳಿಯಲು ಬೋಧಿಸಿದರು. ಅವರನ್ನು ಸತ್ಯದೆಡೆಗೆ ಆಹ್ವಾನಿಸಿದರು. 
ಕೆಡುಕಿನಲ್ಲಿಯೇ ಮುಳುಗಿದ್ದ ಜನರಿಗೆ ಒಳಿತು ಮತ್ತು ಸತ್ಯದ ಬೋಧನೆಗಳು 
ರುಚಿಸಲಿಲ್ಲ. ಅವರು ಪ್ರವಾದಿವರ್ಯರನ್ನು(ಸ) ವಿರೋಧಿಸಿದರು ಮತ್ತು ತರತರವಾಗಿ 
ಪೀಡಿಸಿದರು. ಆದರೆ ಪ್ರವಾದಿವರ್ಯರು(ಸ) ಅದಾವುದನ್ನೂ ಲೆಕ್ಕಿಸಲಿಲ್ಲ. ಅವರ೦ತೂ, 
"ನನ್ನ ಜನರೇ! ಏಕನಾದ ಅಲ್ಲಾಹನನ್ನೇ ಆರಾಧಿಸಿರಿ, ಅವನು ಮಾತ್ರವೇ ಆರಾಧನೆಗೆ 
ಅರ್ಹನು. ಅವನ ಮುಂದೆ ಬಾಗಿರಿ. ಏಕೆಂದರೆ ಅವನಿಗಿಂತ ಮಿಗಿಲಾದವರು ಬೇರೆ 
ಯಾರೂ ಇಲ್ಲ. ನಿಮಗೆ ಏನು ಬೇಕೋ ಅವನೊಡನೆಯೇ ಕೇಳಿರಿ. ಅವನು 
ಮಾತ್ರವೇ ಸರ್ವಶಕ್ತನು" ಎ೦ದು ಉಪದೇಶಿಸುತ್ತಲೇ ಇದ್ದರು. 

ಪ್ರವಾದಿವರ್ಯರ(ಸ) ಸತತ ಪರಿಶ್ರಮದ ಕಾರಣವಾಗಿಯೇ ಕೆಲವೇ ವರ್ಷಗಳ 
ಅಂತರದಲ್ಲಿ ಇಡೀ ಅರೇಬಿಯದಲ್ಲಿ ಇಸ್ಲಾಮ್‌ ಪಸರಿಸಿತು. ಪ್ರವಾದಿವರ್ಯರ(ಸ) 
ಪ್ರಯತ್ನಗಳ ಫಲವಾಗಿಯೇ ನಾವು ಇಂದು ಮುಸ್ಲಿಮರಾಗಿದ್ದೇವೆ. ಅವರು(ಸ) ಅಲ್ಲಾಹನ 
ಪ್ರವಾದಿಯಾಗಿದ್ದರು: ಮತ್ತು ಇನ್ನು ಲೋಕಾಂತ್ಕದವರೆಗೂ ಬೇರೆ ಪ್ರವಾದಿ 
ಬರಲಿಕ್ಕಿಲ್ಲವೆಂಬುದು ನಮ್ಮ ವಿಶ್ವಾಸವಾಗಿದೆ. ಹಾಗಾಗಿಯೇ ಸತ್ಯದ ಪ್ರತಿಪಾದನೆಯ 
ಹೊಣೆಗಾರಿಕೆಯು ನಮ್ಮ ಹೆಗಲ ಮೇಲಿದೆ. ಇನ್ನು ಪ್ರವಾದಿವರ್ಯರ(ಸ) ಹೆಜ್ಜೆ 
ಗುರುತುಗಳಲ್ಲಿ ನಡೆದು ಜಗತ್ತಿನಲ್ಲಿ ಒಳಿತುಗಳನ್ನು ಹೆರೆಡುವುದು ಮತ್ತು ಕೆಡುಕು 
ಎಲ್ಲೇ ಕಂಡರೂ ಅದನ್ನು ಸಾದ್ಯಂತ ನಿವಾರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. 

ಇದುವೇ ಮೂಲಾದ್‌ನ ಉದ್ದೇಶ ಮತ್ತು ಇದುವೇ ನಾವು ಮಾಡಬೇಕಾದ 
ಕಾರ್ಯ. ನಾವು ನಮ್ಮ ತನು-ಮನ-ಧನ ಎಲ್ಲವನ್ನೂ ಧರ್ಮದ ಹಾದಿಯಲ್ಲಿ ತೊಡಗಿಸಿ 
ಕೊಳ್ಳಬೇಕು ಮತ್ತು ಆ ಹಾದಿಯಲ್ಲಿ ಎದುರಾಗುವ ಸಕಲ ಸಂಕಷ್ಟವನ್ನೂ ಸಹನೆ- 
ಸಂಯಮದಿಂದ ಮೆಟ್ಟಿ ನಿಲ್ಲಬೇಕು ಎಂಬುದೇ ಪ್ರವಾದಿವರ್ಯರ(ಸ) ಜೀವನ 
ಚರಿತ್ರೆಯಿಂದ ನಮಗೆ ತಿಳಿದು ಬರುತ್ತದೆ. ಆದರೆ ದುರದೃಷ್ಟವಶಾತ್‌ ನಮ್ಮ ಮೊಲಾದ್‌ 
ಆಚರಣೆಗಳು ಸಭೆಗಳಲ್ಲಿ ಹಾಡು, ಘೋಷಣೆ, ಪ್ರದರ್ಶನಗಳಲ್ಲದೆ ಬೇರೇನೂ ಆಗಿರು 
ವುದಿಲ್ಲ. ಆಲೋಚಿಸಿ ನೋಡು, ಇಂತಹ ಉದ್ದೇಶಕ್ಕೆ ಮಾತ್ರ ಮೂಲಾದ್‌ ಸಭೆಗಳನ್ನು 
ಆಯೋಜಿಸಲಾಗುತ್ತಿರುವುದೇ? ಮೊಲಾದ್‌ ಸಭೆಗಳಲ್ಲಿ ಪ್ರವಾದಿವರ್ಯರ(ಸ) ಗುಣಗಾನ 
ಮಾಡುವುದರಿಂದ ಅವರ(ಸ) ಪ್ರವಾದಿತ್ವ ದೌತ್ಯದ ಉದ್ದೇಶ ಈಡೇರುತ್ತದೆಯೇ? 
ಇವೆಲ್ಲವೂ ಪೊಳ್ಳು ಕರ್ಮ ಗಳೆಂಬುದು ಸ್ಪಷ್ಟ. ಇದಲ್ಲ ಪ್ರವಾದಿವರ್ಯರ(ಸ) ದೌತ್ಯದ 
ಉದ್ದೇಶ. * ಆದ್ದರಿ೦ದ ಆ ನೈಜ ಉದ್ದೇಶವನ್ನು ಅರಿತು ಅದನ್ನು ನಾವು ನಮ್ಮ 
ಜೀವಿತೋದ್ದೇಶವನ್ನಾಗಿ ಮಾಡಬೇಕಾಗಿದೆ. 


ಇತಿ ನಿನ್ನ ಹಿತಾಕಾಂಕ್ಷಿ ತಂದೆ 


ಅ ಪರ್ದಾ ಪಾಲನೆ 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹಿ ವಬರಕಾತುಹು. 

ಆಸಿಫಾ ಅಲ್ಲಿಗೆ ಬಂದ ಮೇಲೆ ಪರ್ದಾ ಪಾಲಿಸುವುದನ್ನು ಬಿಟ್ಟಿದ್ದಾಳೆ ಎಂದು 
ನೀನು ಬರೆದಿರುವಿ. ಅದನ್ನು ಓದಿ ನಮಗೆ ಆಶ್ಚರ್ಯವೇನೂ ಆಗಲಿಲ್ಲ. ಏಕೆಂದರೆ, 
ಅವಳು. ಬೆಳೆದು ಬಂದ ಪರಿಸರವು ಅವಳಿಗೆ ಅದನ್ನೇ ಕಲಿಸಿರುತ್ತದೆ. ಮೊದಮೊದಲಿನ 
ಸ್ವಾತಂತ್ರ್ಯ, ಮುಕ್ತ ವಾತಾವರಣ ಮತ್ತು ಮುಕ್ತ ಚಿಂತನೆಗಳೇನಿವೆಯೋ ಅವುಗಳ 
ಪರಿಣಾಮವು ಇದೇ ರೀತಿಯಲ್ಲಿ ಆಗುತ್ತದೆ. 

ಹೀಗೆ ಶೈತಾನನ ಉರುಳಿನಲ್ಲಿ ಸಿಲುಕಿರುವುದು ಆಸಿಫಾ ಒಬ್ಬಳೇ ಅಲ್ಲ, 
.ಅವಳಂತಹ ಅದೆಷ್ಟೋ ಮುಗ್ಧ ಯುವತಿಯರು ಅದರಲ್ಲಿ ಸಿಲುಕಿ ಬಿಟ್ಟಿದ್ದಾರೆ. 
ಅ೦ತಹವರು ಹಿತ್ತಾಳೆಯ ತುಂಡನ್ನೇ ಚಿನ್ನವೆ೦ದು ಭಾವಿಸುತ್ತಾ ಅದನ್ನು ಗಳಿಸಲಿಕ್ಕಾಗಿ 
ತಮ್ಮ ಸರ್ವಸ್ವವನ್ನೂ ಕಳೆದುಕೊಳ್ಳುತ್ತಿದ್ದಾರೆ. ಅವರ ಜೀವನದ ಪರಮ ಗುರಿಯು 
ಪಾರ್ಕು, ಬೀಚು, ಸಿನೇಮಾಗಳಲ್ಲದೆ ಬೇರೇನೂ ಆಗಿರುವುದಿಲ್ಲ. ಶಾಂತಿ-ಸಮಾಧಾನದ 
ಜೀವನ ವೆಂಬುದು ಯಾವುದರ ಹೆಸರೆಂದೇ ಅವರಿಗೆ ತಿಳಿದಿಲ್ಲ. ಅವರಂತೂ ಪರ್ದಾ 
ರಹಿತರಾಗಿ ಅತ್ತಿಂದಿತ್ತ ತಿರುಗಾಡುವುದನ್ನೇ ಆಧುನಿಕತೆಯೆಂದು ಭಾವಿಸಿದ್ದಾರೆ. ಅವರು 
ಪರ್ದಾವನ್ನು ಪುರುಷರ ಸಂಕುಚಿತ ದೃಷ್ಟಿಕೋನದ ಪ್ರತೀಕವೆಂದು ಹೇಳುತ್ತಾರೆ. ಆದರೆ 
ಇದು ಬೆಳಕನ್ನು ಕತ್ತಲೆಯೆ೦ದು ಹೇಳುವುದಕ್ಕೆ ಸಮಾನವಾಗಿದೆ. ವಸ್ತುತಃ ಹೆಣ್ಣು 
ಪರ್ದಾ ಧರಿಸುವುದು ಸ್ವಯಂ ಅವಳ ಘನತೆಯ ಉಪಾಧಿಯಾಗಿದೆ. ಮನಸ್ಸಮಾಧಾನದ 
ಪರಿಕರವಾಗಿದೆ ಮತ್ತು ನೈತಿಕ "ಉನ್ನತಿಯ ಹೆಗ್ಗುರುತಾಗಿದೆ. ಆದರೆ ಮಹಿಳೆಯು ಮನೆಯ 
ನಾಲ್ಕು ಗೋಡೆಗಳಿಂದ ಹೊರಬಂದು, ಪುರುಷರಿಗೆ ಸರಿಸಮಾನಳಾಗಿ ನಡೆಯಲು 
ಹೊರಟಿದ್ದಾಳೆ. ಇದರಿಂದಾಗಿ ಸ್ವಯಂ ಮಹಿಳೆಯೇ ಅಕ್ರಮಕ್ಕೀಡಾಗತೊಡಗಿದ್ದಾಳೆ ಮತ್ತು 
ಎಲ್ಲೆಡೆ ಅನೈತಿಕತೆ, ಕ್ಷೋಬೆ ಹರಡತೊಡಗಿದೆ. 

ನಮ್ಮ ಸಮಾಜಕ್ಕೆ ಈ ನಗ್ಗತೆಯು ಯುರೋಪಿನಿಂದ ಬಳುವಳಿಯಾಗಿ ಬಂತು. 
ಆದರೆ ಯುರೋಪಿನಲ್ಲಿ ಮಹಿಳೆಯರಿಗೆ 'ಮುಕ್ತ ಸ್ವಾತಂತ್ರ್ಯ' ನೀಡಿದುದರ ಪರಿಣಾವೇ 
ನಾಯಿತು ಹಾಗೂ ಇಂದು ಅಲ್ಲಿನ ಕೌಟುಂಬಿಕ ಜೀವನವು ಎಷ್ಟು ಹದಗೆಟ್ಟಿದೆ 


36 ಪ್ರೀತಿಯಮಗಳಿಗೆ 


ಎಂಬುದರ ಬಗ್ಗೆ ನಾವು ಅವಲೋಕನ ನಡೆಸಲು ಹೋಗಿಲ್ಲ. ಪತ್ರಿಕೆಗಳಲ್ಲಿ ಪ್ರಕಟ 
ವಾಗುವ ಅಲ್ಲಿನ ಸುದ್ದಿ ಓದಿ ನೋಡು. ಅಲ್ಲಿ ಪ್ರತಿ ನಿಮಿಷಕ್ಕೆ ತಲಾಕ್‌ ಆಗುತ್ತದೆ 
ಮತ್ತು ಆತ್ಮಹತ್ಯೆ ನಡೆಯುತ್ತಿರುತ್ತದೆ. ಅದು ಅಲ್ಲಿನ ಜನರನ್ನು ತೀವ್ರ ಕಳವಳಕ್ಕೀಡು 
ಮಾಡಿದೆ. ಆದರೆ ಈಗ ನೀರು ಮೂಗಿನವರೆಗೆ ಬಂದಿದೆ. ಇಂತಹ ಕ್ಷೋಭೆಯನ್ನೇ 
ದೃಷ್ಟಿಯಲ್ಲಿರಿಸಿ ಮುಂಜಾಗ್ರತಾ ಕ್ರಮವಾಗಿ, ತನ್ನ ಅನುಯಾಯಿಗಳಿಗೆ ಲಜ್ಜೆ-ಮಾನದ 
ಶಿಕ್ಷಣವನ್ನು ಇಸ್ಲಾಮ್‌ ನೀಡಿದೆ. ಒಂದು ಪ್ರಕೃತಿ ಧರ್ಮವಾಗಿರುವ ಕಾರಣ, ಅದು 
ತನ್ನ ಆದೇಶಗಳಲ್ಲಿ ಮಾನವ ಪ್ರಕೃತಿಯನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಈ ನಿಟ್ಟಿನಲ್ಲಿ 
ಸತ್ಯವಿಶ್ವಾಸಿಗಳೆ ಮಾತೆಯರಿಗೆ(ರ) ನೀಡಲಾಗಿರುವ ಆದೇಶಗಳಿವೆಯಲ್ಲ, ಅವು ಎಲ್ಲ 
ಮಹಿಳೆಯರಿಗೂ ಒಂದು ಪಾಠವಾಗಿದೆ. ಸತ್ಯವಿಶ್ಚಾಸಿಗಳ ಮಾತೆಯರಿಗಿಂತ” [ಅಂದರೆ 
ಪ್ರವಾದಿವರ್ಯರ(ಸ) ಪತ್ನಿಯರಿಗಿಂತ] ಪರಿಶುದ್ಧರಾಗಿರುವವರು ಬೇರೆ ಯಾರಿದ್ದಾರೆ 
ಹೇಳು? ಅವರು ಸಾಮಾನ್ಕ ಸ್ತ್ರೀಯರಂತಲ್ಲ. ಬದಲಾಗಿ, ಇಡೀ ಒ೦ದು ಸಮುದಾಯದ 
ಮಾತೆಯರಾಗಿದ್ದಾರೆ. ಆದರೆ ಪ್ರತಿ ಮಾನವನ ಹಿ೦ದೆ ಅವನನ್ನು ತಪ್ಪುದಾರಿಗೆಳೆಯಲು 
ಅವನ ಚಿತ್ತಾಕಾಂಕ್ಸೆ ಮತ್ತು ಶೈತಾನರು ಇರುವ ಕಾರಣ, ಅಲ್ಲಾಹನು ಅವರಿಗೂ 
ಸ್ಪಷ್ಟವಾಗಿ ಈ ರೀತಿ ಆದೇಶಿಸಿದ್ದಾನೆ, 

"ಪೈಗಂಬರರ ಪತ್ನಿಯರೇ! ...ನಿಮ್ಮ ಮನೆಗಳಲ್ಲೇ ಇದ್ದುಕೊಳ್ಳಿರಿ. ಗತ ಅಜ್ಞಾನ 
ಕಾಲದ೦ತಹ ಸೌಂದರ್ಯ ಪ್ರದರ್ಶನ ಮಾಡುತ್ತಾ ತಿರುಗಬೇಡಿರಿ. ನಮಾರುನ್ನು 
ಸಂಸ್ಥಾಪಿಸಿರಿ, ರುಕಾತ್‌ ಕೊಡಿರಿ, ಅಲ್ಲಾಹ್‌ ಮತ್ತು ಅವನ ರಸೂಲರನ್ನು ಅನುಸರಿಸಿರಿ. 
ರಸೂಲರ ಮನೆಯವರಾದ ನಿಮ್ಮಿ೦ದ ಮಾಲಿನ್ಯವನ್ನು ದೂರೀಕರಿಸಿ, ನಿಮ್ಮನ್ನು ಸಂಪೂರ್ಣ 
ವಾಗಿ ಶುದ್ದಿ ಗೊಳಿಸಲು ಅಲ್ಲಾಹ್‌ ಇಚ್ಛಿಸುತ್ತಾನೆ.” (ಪವಿತ್ರ ಕುರ್‌ಆನ್‌, 33:33) 

__ ಒ೦ದು ವಿಷಯ ನಿನಗೆ ತಿಳಿದಿರಲಿ, ಈ ಆದೇಶ ನೀಡಿರುವುದು ಪ್ರತಿಯೋರ್ವರ 
ಹೃದಯದಲ್ಲಿ ದೇವ ಸಂಪ್ರೀತಿಯನ್ನು ಗಳಿಸುವ ತುಡಿತವಿದ್ದ೦ತಹ ಕಾಲದಲ್ಲಾಗಿತ್ತು. 
ಅಂತಹವರ ನಿಷ್ಕಳಂಕ ವಿಶ್ವಾಸವನ್ನು ಕಂಡು ಅಲ್ಲಾಹನು ಅವರ ಪೈಕಿ ಹಲವರಿಗೆ 
ಇಹಜೀವನದಲ್ಲಿಯೇ ಸ್ವರ್ಗದ ಸುವಾರ್ತೆ ನೀಡಿದ್ದನು. ಆದರೆ ಮುಂಜಾಗ್ರತೆಯ 
ಬೇಡಿಕೆಯನ್ವಯ ಅವರಿಗೂ ಮನೆಯಲ್ಲಿ ಸ್ಥಿರವಾಗಿರಲು ಆದೇಶಿಸಲಾಗಿರುವುದನ್ನು 
ನೋಡು. ಹೀಗಿರುವಾಗ ಇಂದಿನ ನಿರ್ಲಜ್ಜ ' ಯುಗದಲ್ಲಿ ಮಹಿಳೆಯರು ಮನೆಯಿಂದ 
ಹೊರಗಡಿಯಿಡುವುದು, ಶಾಪಿ೦ಗ್‌ನ ನೆಪದಲ್ಲಿ ಮಾರುಕಟ್ಟೆ ಸುತ್ತಾಡುವುದು, ಸಿನೆಮಾ 
ನೋಡುವುದು ಮತ್ತು ಪಾರ್ಕುಗಳಿಗೆ ವಿಹಾರ ಹೊರಡುವುದು ಇತ್ಯಾದಿಗಳು ಎಷ್ಟರ 
ಮಟ್ಟಿಗೆ ಕೆಡುಕಿನಿಂದ ಸುರಕ್ಷಿತವಾಗಿರಬಲ್ಲುದು? 


ಪರ್ದಾ ಹಾಲನೆ 37 

ಸ್ವಾತಂತ್ರ್ಯ ಪ್ರಜ್ಞೆ ಒಳ್ಳೆಯದೇ: ಆದರೆ ಅದು ವ್ಯಕ್ತಿತ್ವ ಮತ್ತು ಚಾರಿತ್ರ್ಯದ 
ಮೇಲೆ ಕೆಟ್ಟ ಪ್ರಭಾವ ಬೀರದಂತಿರಬೇಕು. ಆದರೆ ಸ್ವಾತಂತ್ರ್ಯ ಮತ್ತು ಪರ್ದಾ 
ಪಾಲಿಸದಿರುವುದರಿ೦ದ ಹೆಣ್ಣಿನ ಮಾನ ಮತ್ತು ಘನತೆಗೆ ಕುಂದುಂಟಾಗುವುದಿದ್ದರೆ, 
ವಿಶೇಷವಾಗಿ ಆಕೆಯ ಧರ್ಮ ವಿಶ್ವಾಸಕ್ಕೆ ಪೆಟ್ಟು ಬೀಳುವುದಿದ್ದರೆ ಅಂತಹ ಸ್ವಾತಂತ್ರ್ಯಕ್ಕೆ 
ದೂರದಿಂದಲೇ ವಿದಾಯ ಕೋರುವುದು ಒಳ್ಳೆಯದಲ್ಲವೇ? ಲಜ್ಜೆ ಮತ್ತು ಮಾನವನ್ನು 
ಹೆಣ್ಣಿನ ಅತ್ಯುತ್ತಮ ಗುಣಗಳಲ್ಲಿ ಪರಿಗಣಿಸಲಾಗಿದೆ.' ಇದನ್ನು ಒಳ್ಳೆಯ ಗುಣವೆಂದು 
ಒಪ್ಪಿರುವುದಕ್ಕೆ ಕಾರಣ ಇದೊಂದು ನೈಸರ್ಗಿಕ ಪ್ರಜ್ಞೆಯಾಗಿದೆ. ಲಜ್ಜೆ ಪಾಲಿಸುವುದೆಂದರೆ, 
ಗಂಡಿನ ಮುಂದೆ ಹೆಣ್ಣು ದಾಸಿಯಂತಾಗುವುದಲ್ಲ, ಬದಲಾಗಿ ಲಜ್ಜೆಯೇ ಹೆಣ್ಣಿನ 
ಮಾನವನ್ನು ರಕ್ಷಿಸುವ ಮೂಲ: `ಉಪಾಧಿಯಾಗಿದೆ. ಪರ್ದಾದ ಆದೇಶಗಳ ಮೂಲಕ 
ಇಸ್ಲಾಮ್‌ ಕೆಡುಕುಗಳಿಗೆ ಕಡಿವಾಣ ಹಾಕಿದೆ. ಈ ಮೂಲಕ ಮಾನವ ಸ್ವಭಾವದಲ್ಲಿರುವ 
ನೈತಿಕ ದೌರ್ಬಲ್ಯಗಳು ಎಚ್ಚೆತ್ತು ಕೊಳ್ಳಬಾರದು ಮತ್ತು ಶೈತಾನನಿಗೆ ಕೆಡುಕು ಹರಡಲು 
ಹಾದಿ ತೆರೆಯಬಾರದು ಹಾಗೂ ನಾಗರಿಕ ವ್ಯವಸ್ಥೆಯ ಮೇಲೆ ಪ್ರತಿಕೂಲ ಪ್ರಭಾವ 
ಬೀರಬಾರದು ಎ೦ಬ ಉದ್ದೇಶದಿ೦ದ `ಈ ರೀತಿಯ ಆದೇಶಗಳನ್ನು -ನೀಡಲಾಗಿದೆ. ಈ 
ನಿಟ್ಟಿನಲ್ಲಿ ಪ್ರವಾದಿವರ್ಯರು(ಸ) ಹೀಗೆ ಬೋಧಿಸಿದ್ದಾರೆ, "ಹೆಣ್ಣು ವಯಸ್ಕಳಾದ ಬಳಿಕ, 
ಅವಳ ಮುಖ ಮತ್ತು ಮುಂಗೈಯ ಹೊರತು ಆಕೆಯ ದೇಹದ ಇತರ ಯಾವ 
ಭಾಗವೂ ಗೋಚರಿಸಕೂಡದು.” 

ಇದೇ ಕಾರಣವಾಗಿ ಪುರುಷರು ಅನುಮತಿಯಿಲ್ಲದೆ. ಮನೆಯೊಳಗೆ ಕಾಲಿಡ 
ಬಾರದೆಂದು ಆದೇಶಿಸಲಾಯಿತು, "ನಿಮ್ಮ ಮಕ್ಕಳು ಪ್ರಬುದ್ಧರಾದಾಗ, ಅವರ ಹಿರಿಯರು 
ಅನುಮತಿ ಪಡೆಯುವಂತೆಯೇ ಅವರೂ ಅನುಮತಿ ಪಡೆದು ಬರಬೇಕು." (24:59) 

ಇನ್ನೊಂದೆಡೆ ಹೀಗೆ ಹೇಳಲಾಯಿತು, 

- "ಅವರಿಂದ (ಮಹಿಳೆಯರಿಂದ) ನಿಮಗೇನಾದರೂ ವಸ್ತು ಕೇಳಬೇಕಾಗಿದ್ದರೆ ತೆರೆಯ 
ಹಿಂದಿನಿಂದ ಕೇಳಿ ಪಡೆಯಿರಿ. ಇದು ನಿಮ್ಮ ಹಾಗೂ ಅವರ ಹೃದಯಗಳ ಶುದ್ಧಿಗೆ 
ಹೆಚ್ಚು ಸೂಕ್ತವಾದ ಕ್ರಮವಾಗಿದೆ.” (33:53) 

“ಪೈಗ೦ಬರರೇ, ಸತ್ಯವಿಶ್ವಾಸಿನಿಯರೊಡನೆ ಹೇಳಿರಿ- ಅವರು ತಮ್ಮ ದೃಷ್ಟಿಗಳನ್ನು 
ಕೆಳಗಿರಿಸಿಕೊಳ್ಳಲಿ ತಮ್ಮ ಗುಪ್ತಾ೦ಗಗಳನ್ನು ರಕ್ಷಿಸಿಕೊಳ್ಳಲಿ ಮತ್ತು ತಮ್ಮ ಶೃಂಗಾರ 
ಗಳನ್ನು ತೋರಿಸದಿರಲಿ,' (ಆದರ) ಸ್ವಯಂ ಪ್ರಕಟವಾಗುವಂತಹವುಗಳನ್ನು ಹೊರತು 
ಹಾಗೂ ತಮ್ಮ ಎದೆಯ ಮೇಲೆ ತಮ್ಮ ಮೇಲು ಹೊದಿಕೆಯ ಸೆರಗನ್ನು ಹಾಕಿಕೊಂಡಿರಲಿ! 

(33:31) 


38 ಪ್ರೀತಿಯಮಗಳಿಗೆ 


ಈ ಆದೇಶಗಳಲ್ಲಿ ಅಡಗಿರುವ ಯುಕ್ತಿಯು ಪ್ರತಿಯೊಬ್ಬ ಪ್ರಜ್ಞಾವಂತನಿಗೂ 
ತಿಳಿದಿದೆ. ಅವುಗಳನ್ನು ತಮ್ಮ ಜೀವನದ ಮಾದರಿಯನ್ನಾಗಿ ಮಾಡಿದ ಮತ್ತು ಅವುಗಳನ್ನು 
ಅನುಸರಿಸಿದ ಮಹಿಳೆಯರು ಜಗತ್ತಿನ ಅತ್ಯುತ್ತಮ ಮಹಿಳೆಯರಾಗಿ ಗುರುತಿಸಲ್ಪಟ್ಟರು. 
ಸ್ತ್ರೀಯರ ಇತಿಹಾಸದಲ್ಲಿ ಅವರ ಹೆಸರುಗಳು ಪ್ರಥಮ ಪಂಕ್ತಿಯಲ್ಲಿವೆ. ಅವರ 
ಮಡಿಲಿನಲ್ಲಿ ಬೆಳೆದು ತರಬೇತು ಹೊಂದಿದವರು ಮಾನವೀಯತೆಯ ಅನರ್ಫ್ಕು 
ರತ್ನಗಳಾಗಿದ್ದಾರೆ. ಅವರು ರೂಪಿಸಿದ ಸಂಸ್ಕೃತಿ-ನಾಗರಿಕತೆಯಿದೆಯಲ್ಲ, ಅದಕ್ಕಿಂತ ಉತ್ತಮ 
ವಾದುದನ್ನು ನಿರೂಪಿಸಲು ಇಂದಿನ ಯುಗಕ್ಕೆ ಸಾಧ್ಯವಿಲ್ಲ. ಇದೇನೂ ಪವಾಡವಾಗಿರಲಿಲ್ಲ. 
ಬದಲಾಗಿ ಪ್ರವಾದಿವರ್ಯರ(ಸ) ಮೂಲಕ ಜನರಿಗೆ ನೀಡಲಾಗಿರುವ ಆಜ್ಞೆಆದೇಶಗಳ 
ಪಾಲನೆಯ ಪರಿಣಾಮವಾಗಿತ್ತು. ಇಂದು ಕೂಡಾ ಅವುಗಳನ್ನು ಪಾಲಿಸಿದರೆ ಲೋಕಕ್ಕೆ 
ಒಳಿತಿದೆ ಮತ್ತು ಮಹಿಳೆಯರಿಗಂತೂ ಸಂಪೂರ್ಣ ಸಮಾಧಾನ-ಶಾ೦ತಿ ಲಭಿಸುತ್ತದೆ. 

ಆದಾಗಿಯೂ ಅಲ್ಲಿನ ಮುಕ್ತ ವಾತಾವರಣದಲ್ಲಿಯೂ ನೀನು ಪರ್ದಾ ಪಾಲನೆಯನ್ನು 
ತೊರೆಯದಿರುವುದು ನಮ್ಮ ಮಟ್ಟಿಗೆ ಹೆಮ್ಮೆಯ ವಿಚಾರ. ಅಲ್ಲಾಹ್‌ ನಿನ್ನನ್ನು ಈ 
ವಿಷಯದಲ್ಲಿ ಇನ್ನಷ್ಟು ಸುದೃಢಳನ್ನಾಗಿ ಮಾಡಲಿ. 


ಇತಿ ನಿನ್ನ ಹಿತಾಕಾ೦ಕ್ಷಿ ತಂದೆ ` 


© ಪ್ರಕೃತಿಯ ಪ್ರತೀಕಾರ 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ನಿನ್ನ ಪತ್ರ ತಲುಪಿತು. ಅಲ್ಲಿ ಬೀಸಿದ ಚ೦ಡಮಾರುತದ ಬಗ್ಗೆ ತಿಳಿಯಿತು. 
ಅಲ್ಲಾಹನಿಗೆ ಸ್ತುತಿ. ಅವನು ದಯೆ ತೋರಿದನು. ಇಲ್ಲಿಯೂ ಅಂತಹದೇ ಅವಸ್ಥೆಯಿತ್ತು. 
ವಿಚಿತ್ರವಾದ ತಳಮಳ, ಗಿಡಮರಗಳು ಬುಡಕಿತ್ತು ಹಾರುತ್ತಿದ್ದುವು. ಸಿಡಿಲು, ಮಿ೦ಚು 
ಕಿವಿ ತಮ್ಮಟೆಯನ್ನೇ ಹರಿಯುವಂತಿತ್ತು. ಮಳೆಯ೦ತೂ... ಅಲ್ಲಾಹನೇ ಕಾಪಾಡಬೇಕು! 
ಲೋಕಾ೦ತ್ಮ ಸಮೂಪಿಸಿತೋ ಎಂದು ಭಾವಿಸುವಂತಿತ್ತು ಪರಿಸ್ಥಿತಿ. ಎಷ್ಟೋ ಮನೆಗಳು 
ಕುಸಿದುವು. "ಅದಕ್ಕಿಂತಲೂ ಹೆಚ್ಚು ಮನೆಗಳ ಛಾವಣಿ ಹಾರಿದುವು. ನೂರಾರು ಮಂದಿ 
ಗಾಯಗೊಂಡರು. ಆದರೆ ಅಲ್ಲಾಹನು ಕೃಪೆದೋರಿದನು. ಹಾಗಾಗಿ ಇನ್ನಷ್ಟು ಅನಾಹುತ 
ಆಗುವುದು ತಪ್ಪಿತು. 


ಪ್ರಕೃತಿಯ ಪ್ರತೀಕಾರ 39 
ಚ್ಚ ಪರಂ ಎ22 _೯೪೭_ 


- ಮಗಳೇ, ಇವೆಲ್ಲವೂ ನಮ್ಮ ಕರ್ಮಗಳ ಪರಿಣಾಮವಾಗಿದೆ. ಕಳೆದ ವರ್ಷ 
ಚಂಡ ಮಾರುತದಿ೦ದಾಗಿಯೇ ದೇಶವಿದೇಶಗಳಲ್ಲಿ ಅದೆಷ್ಟೋ ಜೀವಗಳು ಬಲಿಯಾದದ್ದು 
ನಿನಗೆ ಗೊತ್ತಲ್ಲ. 

ಹಿಂದಿನ ಕಾಲದಲ್ಲಿ ದೇವಾದೇಶವನ್ನು ಧಿಕ್ಕರಿಸಿದ ಜನಾಂಗಗಳ ಮೇಲೆ ಎರಗುತ್ತಿ 
ದ್ವ೦ಂತಹ ಆಪತ್ತುಗಳ ಬಗ್ಗೆ ಓದುವಾಗ ನಾವು ಭಯದಿಂದ ಕಂಪಿಸಿ ಬಿಡುತ್ತೇವೆ. 
ಇಂತಹ ಅದೆಷ್ಟೋ ಉದಾಹರಣೆಗಳು, ಉಲ್ಲೇಖಗಳು ದಿವ್ಯಗ್ರಂಥಗಳಲ್ಲಿ ಸುರಕ್ಷಿತ 
ವಾಗಿವೆ. ಅವುಗಳ ಪಳೆಯುಳಿಕೆಗಳೂ ಇವೆ. ಒಂದು ಕಡೆಯ ನೆಲವನ್ನೇ ಬುಡಮೇಲು 
ಗೊಳಿಸಲಾಗಿದೆ. ಇನ್ನೊಂದೆಡೆ ಇಡೀ ಜನಾಂಗವೇ ನಿರ್ಮೂಲನಗೊಂಡಿದೆ. ಅನೇಕ 
ಜನಾಂಗಗಳು ನದಿ-ಸಮುದ್ರಗಳೆ ಪಾಲಾಗಿವೆ. ಅದೆಷ್ಟೋ ಜನಾಂಗಗಳು ಸ೦ಪೂರ್ಣ 
ಅಳಿದು ಹೋಗಿವೆ. ಆ ಕಾಲದ ಜನರು ಅಂತಹ ವಿಪತ್ತುಗಳನ್ನು ದೇವಕ್ರೋಧವೆಂದು 
ಭಾವಿಸಿ ಅದರಿಂದ ಪಾಠ ಪಡೆಯುತ್ತಿದ್ದರು. ಆದರೆ ಇಂದಿನ ಕಾಲದ ಜನರು, 
ಅವರು ಹೊಂದಿರುವ ಭೌತಿಕ ವಸ್ತುಗಳ ಮೇಲೆಯೇ ಕಣ್ಣು ನೆಟ್ಟಿರುತ್ತಾರೆ. ವಾಸ್ತವದಲ್ಲಿ, 
ನಮ್ಮ ಕುಕೃತ್ಯಗಳಿಗೆ ಎಂತಹ ಕಠೋರ ಶಿಕ್ಷೆ ನೀಡಿದರೂ ಕಡಿಮೆಯೇ. ಆದರೆ 
ಪ್ರವಾದಿವರ್ಯರ(ಸ) ಪ್ರಾರ್ಥನೆಗಳ ಫಲವಾಗಿಯೇ ನಮ್ಮ ಮೇಲೆ ಕಠಿಣ ವಿಪತ್ತುಗಳು 
ಎರಗುವುದಿಲ್ಲ. ಬದಲಾಗಿ, ಕೆಲವೊಮ್ಮೆ ನಾವು ಪಾಠ ಕಲಿಯುವಂತಾಗಲು ಮತ್ತು 
ಪಶ್ಚಾತ್ತಾಪಪಟ್ಟು ಮರಳುವ೦ತಾಗಲು ಅಲ್ಲಾಹನು ಸಣ್ಣಪುಟ್ಟ ವಿಪತ್ತು ಗಳನ್ನು 
ಎರಗಿಸುತ್ತಿರುವನು. ಆದರೆ ದುರದೃಷ್ಟ ನೋಡು... ಈ ರೀತಿಯಾಗಿಯೂ ನಮ್ಮ 
ಕಣ್ಣು ತೆರೆಯುವುದಿಲ್ಲ ಮತ್ತು ನಿರಂತರ ಪಾಪಗಳ ಕೂಪದಲ್ಲಿ ಮುಳುಗಿ ಹೋಗುತ್ತಲೇ 
ಇದ್ದೇವೆ. 


ನಾವು ಸ್ವಯಂ ನಮ್ಮನ್ನು ದೇವ ಶಾಸನದ ವಾಹಕರು ಎನ್ನುತ್ತೇವೆ. ಆದರೆ 
ಇಸ್ಲಾಮಿನ ಮೂಲಭೂತ ಶಿಕ್ಷಣದಿಂದಲೇ ಅಜ್ಞರಾಗಿದ್ದೇವೆ. ನಮ್ಮ ಬಳಿ ಅಲ್ಲಾಹನ 
ಗ್ರಂಥವಿದೆಯೆಂದು ನಾವು ವಾದಿಸುತ್ತೇವೆ. ಆದರೆ ನಮ್ಮ ಜೀವನದಲ್ಲಿ ಎಂದೂ 
ಅದರಿಂದ ಸಹಾಯ ಪಡೆಯುವುದಿಲ್ಲ. 'ಅದನ್ನು ಅರ್ಥವರಿತು ಓದುವುದಿಲ್ಲ. ಒಳಿತಿನ 
ಜೀವನ ಅಲ್ಲಾಹನಿಗೆ ಇಷ್ಟವೆಂದು ನಾವು ಹೇಳುತ್ತೇವೆ. ಆದರೆ ಅಲ್ಲಾಹನ ಮೇಲೆ 
ವಿಶ್ವಾಸವಿರಿಸದವರು ದೂರವಿರುವಷ್ಟೇ ನಾವೂ ಒಳಿತುಗಳಿಂದ ದೂರವಿದ್ದೇವೆ. ಚೆನ್ನಾಗಿ 
ಅವಲೋಕಿಸಿ ನೋಡು- ಒಬ್ಬ ಸತ್ಕವಿಶ್ವಾಸಿ ವ್ಯಾಪಾರಿಯು ಅಪ್ರಾಮಾಣಿಕತೆ ಮತ್ತು 
ತೂಕಳತೆಗಳಲ್ಲಿ ವಂಚನೆ ಮಾಡುವ ರೀತಿಯಿದೆಯಲ್ಲ, ಅದು ಓರ್ವ ಸತ್ಮನಿಷೇಧಿ 
ವ್ಯಾಪಾರಿಗಿಂತ ಕಡಿಮೆಯೇನೂ ಇಲ್ಲ. ಓರ್ವ ಮುಸ್ಲಿಮ್‌ ವಕೀಲನು ಸುಳ್ಳು ದಾವೆ 
ಗಳಲ್ಲಿ ತೊಡಗಿಕೊಳ್ಳುವುದರಲ್ಲಿ ಯಾವ ದೇವಧಿಕ್ಕಾರಿ ವಕೀಲನಿಗಿ೦ತಲೂ ಹಿಂದೆ 


ಸ್ಟ 
4k 


40  ಪ್ರೀತಿಯಮಗಳಿಗೆ 


ಬಿದ್ದಿಲ್ಲ. ಓರ್ವ ಮುಸ್ಲಿಮ್‌ ತಹಶೀಲ್ದಾರನು ಲಂಚ ಪಡೆಯುವುದರಲ್ಲಿ ಪರಲೋಕದ 
ಮೇಲೆ ವಿಶ್ವಾಸವಿರಿಸದ ಇತರ ವ್ಯಕ್ತಿಯಷ್ಟೇ ನಿಪುಣ ಮತ್ತು ನಿರ್ಭೀತನಾಗಿರುತ್ತಾನೆ. 
ಒಟ್ಟಿನಲ್ಲಿ ನಿರ್ಲಜ್ಜೆ' ಮತ್ತು ನೀಚತನವು ಇತರ ಸಮಾಜದಲ್ಲಿರುವ೦ತೆಯೇ ಮುಸ್ಲಿಮ್‌ 
ಸಮಾಜದಲ್ಲಿಯೂ ಸಾಕಷ್ಟಿದೆ. 

ಇಂದು ಮುಸ್ಲಿಮರು ಸುಳ್ಳು ಹೇಳಬಲ್ಲರು, ಕಳ್ಳತನ ಮಾಡಬಲ್ಲರು, ವಂಚನೆ 
ಮಾಡಬಲ್ಲರು, ಜೂಜಾಡಬಲ್ಲರು, ಮದ್ಯಪಾನ ಮಾಡಬಲ್ಲರು ಮತ್ತು ಇನ್ನಿತರ 
ಕೆಡುಕುಗಳಲ್ಲಿ ಭಾಗಿಯಾಗಬಲ್ಲರು. ಈ ಎಲ್ಲ ಕೆಡುಕುಗಳೂ ಅವರಲ್ಲಿ ಮೇಳೈಸಲು 
ಕಾರಣವೇನು ಗೊತ್ತಾ? ಅಲ್ಲಾಹನ ಸ್ಮರಣೆಯನ್ನು ಹೃದಯದಿ೦ದ ದೂರವಿರಿಸಿರುವುದು 
ಮತ್ತು ಪರಲೋಕ ವಿಚಾರಣೆಯ ಪ್ರಜ್ಞೆ ಹೊರಟು ಹೋಗಿರುವುದಾಗಿದೆ. ಅದೇ ವೇಳೆ, 
ನಾವು ಇಂತಿಂತಹ ಮಹಾ ಪುರುಷರ ಆಶ್ರಯ ಪಡೆದಿರುವುದರಿಂದ ಅವರು 
ಪರಲೋಕದಲ್ಲಿ ಅಲ್ಲಾಹನೊಡನೆ ನಮ್ಮ ಬಗ್ಗೆ ಶಿಫಾರಸು ಮಾಡುವರೆಂದೋ ನಾವು 
ಇಂತಿಂತಹ ಕುಟುಂಬದಲ್ಲಿ ಜನಿಸಿದವರಾದ್ದರಿಂದ ನಮಗೆ ಸ್ವರ್ಗ ಖಾತರಿಯೆಂದೋ 
ಭಾವಿಸುವ ಕೆಲವರಿದ್ದಾರೆ. ಆದರೆ ಇವೆಲ್ಲವೂ ಮರೀಚಿಕೆಗಳಾಗಿವೆ. ಸನ್ಮಾರ್ಗದಲ್ಲಿ 
ನಡೆಯದೆ ಸತ್ಯರ್ಮವನ್ನೆಸಗದೆ ಯಾರೂ ಪರೆಲೋಕದಲ್ಲಿ ಮಾನ್ಯತೆ ಪಡೆಯಲಾರರು. 
ಏಕೆಂದರೆ, ಪ್ರವಾದಿವರ್ಯರು(ಸ) ತಮ್ಮ ಮಗಳು ಫಾತಿಮಾರನ್ನು ಸರು - ಉದ್ದೇಶಿಸಿ 
ಹೇಳಿದ್ದು ಗೊತ್ತುಂಟಲ್ಲ, 

"ನೀನು ದೇವ ಸಂದೇಶವಾಹಕರ ಮಗಳೆಂದು ಜಂಭ ಪಡುವುದು ಬೇಡ. 
ಪರಲೋಕದಲ್ಲಿ ಸತ್ಯರ್ಮಗಳು ಮಾತ್ರ ನಿನಗೆ ಪ್ರಯೋಜನಕ್ಕೆ ಬರುತ್ತವೆ." 

ಇದರ ಅರ್ಥವೇನು? ಮಾನವರು ಎಲ್ಲ ರೀತಿಯ ಜಂಭದಿಂದ ಮುಕ್ತರಾಗಿ 
ನೇರ ಮತ್ತು ನೈಜ ಮುಸ್ಲಿಮರಾಗಿ ಬಾಳಲು ಪ್ರಯತ್ನಿಸಬೇಕು. ಈ ಮೂಲಕ 
ಪರಲೋಕದಲ್ಲಿ ವಿಚಾರಣೆಯನ್ನೆದುರಿಸಲು. ಯೋಗ್ಕರಾಗಬೇಕು. 


ಇತಿ ನಿನ್ನ ಹಿತಾಕಾ೦ಕ್ಷಿ ತಂದೆ 


ಅ ಧಾರ್ಮಿಕ ಸೇವೆ 


ಪ್ರೀತಿಯ ಮಗಳೇ, 
"ಅಸ್ಸಲಾಮು ಅಲೈಕುಮ್‌ ವ ರಹ್ಮತುಲ್ಲಾಹ್‌. 
ಅಲ್ಲಾಹನ ಸಹಾಯ 'ಸದಾ ನಿನಗಿರಲಿ. 

. ನೀನು ಮೊನ್ನೆ ಬರೆದ ಪತ್ರದಲ್ಲಿ ಧಾರ್ಮಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿ 
ಕೊಳ್ಳುವುದಾಗಿ ಸಂಕಲ್ಪ ಮಾಡಿದ್ದು ತಿಳಿಯಿತು. ತುಂಬಾ ಸಂತೋಷ. ಅಲ್ಲಾಹ್‌ ನಿನ್ನ 
ಸಂಕಲ್ಪಕ್ಕೆ ದೃಢತೆಯನ್ನು ನೀಡಲಿ. ಆದರೆ ಆ ಹಾದಿಯಲ್ಲಿ ಹೆಜ್ಜೆಯಿಕ್ಕುವುದಕ್ಕೆ ಮುನ್ನ 
ಕೆಲವು ಅತ್ಯಗತ್ಯ ವಿಷಯಗಳ ಕಡೆಗೆ ನಿನ್ನ ಗಮನ ಸೆಳೆಯ ಬಯಸುತ್ತೇನೆ. 

ನೀನು ಧರ್ಮದ ಸೇವೆಗೈಯುವುದಾಗಿ ಸಂಕಲ್ಪ ಮಾಡಿರುವಿಯಷ್ಟೆ. ಅದಕ್ಕಾಗಿ 
ಮೊತ್ತ ಮೊದಲಿಗೆ ನಿನ್ನ ಚಾರಿತ್ರ್ಯ, ವ್ಯಕ್ತಿತ್ವ ಮತ್ತು ಜೀವನ ಶೈಲಿಯ ಕಡೆಗೆ ಗಮನ 
ಕೊಡು. ಅವುಗಳನ್ನು ಸಂಪೂರ್ಣವಾಗಿ ಇಸ್ಲಾಮೂ ಧಾರೆಯಲ್ಲಿ ಎರಕ ಹೊಯ್ಯಲು 
ಪ್ರಯತ್ನಿಸು. ನೆನಪಿಡು; ಕರ್ಮಶಕ್ತಿಯಿಲ್ಲದ ಶಿಕ್ಷಣದ ಪ್ರಭಾವವು ತೀರಾ ದುರ್ಬಲ 
ವಾಗಿರುತ್ತದೆ. ಇಸ್ಲಾಮೂ ಶಿಕ್ಷಣದ ' ಬಗ್ಗೆ ಹೇಳಬೇಕೆಂದರೆ, ಆ ಕುರಿತ ಅಸಂಖ್ಯಾತ 
ಗ್ರಂಥಗಳೇ ಇವೆ. ಆದರೇನು? ದುರದೃಷ್ಟವಶಾತ್‌ ಬಹುಸಂಖ್ಯೆಯ ಮುಸ್ಲಿಮರು ಅವು 
ಗಳನ್ನು ಅನುಸರಿಸುತ್ತಿಲ್ಲ. ಆದ್ದರಿಂದಲೇ ಅವರು ಇಸ್ಲಾಮಿನ ಸಂಪೂರ್ಣ ಅನುಗ್ರಹ 
ದಿಂದ - ವಂಚಿತರಾಗಿದ್ದಾರೆ. - ಒಂದು ವೇಳೆ, ಇಸ್ಲಾಮೂ ಶಿಕ್ಷಣದಂತೆ ಜನರು ಸ್ವಲ್ಪ 
ವಾದರೂ ವ್ಯವಹರಿಸುತ್ತಿದ್ದರೆ, ಈ ಜಗತ್ತು ಶಾಂತಿಯಿಂದ ತುಂಬಿ ತುಳುಕುತ್ತಿತ್ತು. 


ಆದ್ದರಿಂದ, ಇಸ್ಲಾಮೂ ಶಿಕ್ಷಣವನ್ನು ಸಂಪೂರ್ಣವಾಗಿ ತನ್ನ ಜೀವನದಲ್ಲಿ 
ಅಳವಡಿಸಿಕೊಳ್ಳಬೇಕಾದುದು ಪ್ರತಿಯೊಬ್ಬನೆ ಆದ್ಕ ಕರ್ತವ್ಯವಾಗಿದೆ. ಇನ್ನು ಇಸ್ಲಾಮಿನ 
ಸ೦ದೇಶಪ್ರಚಾರ ಕಾರ್ಯವನ್ನು ಕೈಗೆತ್ತಿಕೊಂಡವರ ಮೇಲಂತೂ ಅದಕ್ಕಿಂತಲೂ ಮಿಗಿಲಾದ 
ಹೊಣೆಯಿರುತ್ತದೆ. ಅವರು ಆದರ್ಶಪ್ರಾಯರಾಗಿ ಮಾರ್ಪಡಬೇಕು. ಏಕೆಂದರೆ 
(ನಊದುಬಿಲ್ಲಾಹ್‌) ಸಂದೇಶ ಪ್ರಚಾರಕರೇ ಸುಳ್ಳು ಹೇಳಿದರೆ, ವಂಚನೆ ಮಾಡಿದರೆ, 
ಕೆಡುಕುಗಳಲ್ಲಿ ಬಿದ್ದುಬಿಟ್ಟರೆ ಅದರಿ೦ದ ಇಸ್ಲಾಮಿಗೇ ಕೆಟ್ಟ ಹೆಸರು ತಗಲುತ್ತದೆ. ಇದು 
ಯಾವ ರೀತಿಯಲ್ಲೂ ಸಹ್ಮವೆನಿಸಲಾರದು.. ಅಷ್ಟೇ ಅಲ್ಲ, ಒಂದು ವೇಳೆ ಕೊಳಕು ಬಟ್ಟೆ 


42 ಪ್ರೀತಿಯಮಗಳಿಗೆ 


ತೊಡುವುದರಿಂದ ಇಸ್ಲಾಮಿಗೆ ಕೆಟ್ಟ ಹೆಸರು ಬರುವುದಾದರೆ ಮತ್ತು ಮುಸ್ಲಿಮರು 
ಯಾವಾಗಲೂ ಕೊಳಕರಾಗಿರುತ್ತಾರೆ ಎ೦ದು , ಜನರಾಡಿಕೊಳ್ಳುತ್ತಾರೆ೦ದಾದರೆ, ಆದಷ್ಟು 
ಬೇಗ ಅದರ ಅಭ್ಯಾಸವನ್ನು ಬಿಟ್ಟು ಬಿಡಬೇಕು ಎಂದೇ ನಾನು ಭಾವಿಸುತ್ತೇನೆ. 


ಎರಡನೆಯದಾಗಿ, ನಿನ್ನ ಕಾರ್ಯಕ್ಷೇತ್ರವು ಮಹಿಳೆಯರಾಗಿರಬೇಕು. ಇಂದಿನ 
ಮಹಿಳೆಯರ ಅವಸ್ಥೆಯೇನೆ೦ಬುದು ನಿನಗೆ ತಿಳಿದೇ ಇದೆಯಲ್ಲವೇ. ಅವರು ಹಲವು 
ವರ್ಷಗಳಿಂದ ಒಂದು ತಪ್ಪುಗ್ರಹಿಕೆಯೊ೦ದಿಗೇ ಜೀವಿಸುತ್ತಿದ್ದಾರೆ. ಅವರ ಧಾರ್ಮಿಕ 
ಆಚರಣೆಯ ಬಗ್ಗೆ ಹೇಳುವುದಾದರೆ ಮಿಲ್‌ರಾಜ್‌, ಬರಾಅತ್‌ ಅಂತೆಲ್ಲ ವಿಶೇಷ 
ದಿನಗಳಲ್ಲಿ ವಿಶೇಷ ತಿಂಡಿಗಳನ್ನು ಮಾಡಿ ಹಂಚುತ್ತಾರೆ... ಈದ್‌, ಬಕ್ರೀದ್‌ಗಳಲ್ಲಿ 
ಸಿಹಿ ತಿಂಡಿಗಳನ್ನು ಮಾಡುತ್ತಾರೆ. ಇನ್ನೂ ಹೆಚ್ಚೆಂದರೆ ದರ್ಗಾಗಳಿಗೆ ಯುಯಾರತ್‌ಗೆ 
ಹೋಗುತ್ತಾರೆ ಅಥವಾ ಮುಹರ್ರಮ್‌ನಂದು ಕೆಲವು ಆಚರಣೆಗಳನ್ನು ಮಾಡಿ ಕೈ 
ತೊಳೆಥುಕೊಳ್ಳುತ್ತಾರೆ. 

ಆದರೆ ಪಾಪ, ಅವರು ಇನ್ನೇನು ತಾನೇ ಮಾಡಿಯಾರು? ಅವರಿಗೆ ಹಿರಿಯರು 
ಕಲಿಸಿದ್ದೇ ಅಷ್ಟಲ್ಲವೇ? ಅದರಲ್ಲಿ ಅವರು ಅಚಲರಾಗಿರುತ್ತಾರಷ್ಟೇ. ಆದ್ದರಿ೦ದ 
ಅಂತಹವರೊಂದಿಗೆ ವ್ಯವಹರಿಸುವಾಗ ಸ್ವಲ್ಪವೂ ಬೇಸರಿದೆ, ಅವರೊಡನೆ ಪ್ರೀತಿ ಮತ್ತು 
ಹಿತಚಿ೦ತನೆಯೊಂದಿಗೆ ವರ್ತಿಸಬೇಕಾಗುತ್ತದೆ. ಹಳೆಯ ರೋಗಿಯೊಡನೆ ವೈದ್ಯರು 
ಪ್ರೀತಿಪೂರ್ವಕ ವ್ಯವಹರಿಸುತ್ತಾರಲ್ಲ, ಹಾಗೆಯೇ ಆ ದಾರಿ ತಪ್ಪಿದ ಮಹಿಳೆಯರಿಗೆ 
ಪ್ರೀತಿಯೊಂದಿಗೆ ಬೋಧಿಸಬೇಕಾಗಿದೆ. ಒಂದು ವೇಳೆ ಮೊದಮೊದಲು ಅವರು ನಿನ್ನ 
ಮಾತಿಗೆ ಕಿವಿಗೊಡದೆ ಹೋದರೆ, ಸ್ವಲ್ಪವೂ ಬೇಸರಪಟ್ಟುಕೊಳ್ಳಬಾರದು. ಏಕೆಂದರೆ, 
ಹಲವು ವರ್ಷಗಳಿಂದ ಒಂದು ವಿಧಾನವನ್ನು ಅನುಸರಿಸುತ್ತಾ ಬ೦ದಿರುವವರ ಮೇಲೆ 
ಒಂದು ಬಾರಿಯ ಬೋಧನೆ ಯಾವುದೇ ಪ್ರಭಾವ ಬೀರಲಾರದು... ತಮ್ಮ ಗುರು- 
ಹಿರಿಯರಿ೦ದ ಕೇಳಿ-ನೋಡಿ ತಿಳಿದುಕೊ೦ಡಿದ್ದ ಮತ್ತು ಹಲವು ವರ್ಷಗಳಿ೦ದ ಆಚರಿಸಿ 
ಕೊಂಡು ಬಂದಿದ್ದ ವಿಷಯಗಳನ್ನು' ಯಾರಾದರೂ ಒಂದೇ ಮಾತಿಗೆ ಬಿಟ್ಟು 
ಬಿಡುವರೆಂದು ನಿರೀಕ್ಸಿಸಲೇಬಾರದು. ಅದು ಅಷ್ಟು ಸುಲಭವೂ ಅಲ್ಲ. ಆದರೆ ನೀನು 
ನಿಷ್ಕಳಂಕ ವಿಶ್ವಾಸದೊಂದಿಗೆ ಪರಿಶ್ರಮ. ಪಟ್ಟರೆ ಇನ್‌ಶಾ ಅಲ್ಲಾಹ್‌ ಖಂಡಿತ 
ವಾಗಿಯೂ ಅನುಗ್ರಹ ವರ್ಷಿಸುವುದು. 

ಈ ಕಾರ್ಯಕ್ಕಾಗಿ, ಹಿಂದೆ ಗತಿಸಿ ಹೋದ ಆದರ್ಶ ನಾರಿಯರ ಜೀವನ 
ವೃತ್ತಾಂತವನ್ನು ಅಭ್ಯಸಿಸಬೇಕು. ಅಲ್ಲಾಹನ ಸಂಪ್ರೀತಿಗಾಗಿ ತನು-ಮನ-ಧನ ಎಲ್ಲವನ್ನೂ 
ಬಲಿದಾನಗೈದ ಆ ಮಹಿಳಾ ರತ್ನಗಳ ಕುರಿತ ಅಧ್ಯಯನವು ನಿನಗೆ ಫಲಕಾರಿಯಾದೀತು. 
ಉದಾಹರಣೆಗೆ ಹ.ಖದೀಜರ(ರ) ವೃತ್ತಾಂತವನ್ನೇ ತೆಗೆದುಕೋ. ಪತಿಗೆ ಪ್ರವಾದಿತ್ವ 


ಧಾರ್ಮಿಕ ಸೇವೆ 43 


'ದೌತ್ಯ ದೊರೆಯುವುದಕ್ಕೆ ಮುಂಚೆ ಖದೀಜರು(ರ) ಹಿಜಾರಖ್‌ನ ಅತಿ ಶ್ರೀಮಂತ 
ವ್ಯಾಪಾರಿಯಾಗಿದ್ದರು. ಅವರಿಗಿಂತ ಹೆಚ್ಚಿನ ಶ್ರೀಮಂತಿಕೆ ಬೇರೆ 'ಯಾವ ಮಹಿಳೆಗೂ 
ಇದ್ದಿರಲಿಲ್ಲ. ಆದರೆ ಪ್ರವಾದಿವರ್ಯರು(ಸ) ಸ೦ದೇಶ ಪ್ರಚಾರ ಕಾರ್ಯ ಆರಂಭಿಸಿದಾಗಿ 
ನಿಂದ ಖದೀಜರು(ರ) ತಮ್ಮೆಲ್ಲ ಸಂಪತ್ತನ್ನು ಆ ಹಾದಿಯಲ್ಲಿ ತೊಡಗಿಸಿಕೊಂಡರು. 
ಜೀವನದ ಕೊನೆಯ ದಿನಗಳಲ್ಲ೦ತೂ ಉಪವಾಸವೇ ಗತಿಯಾಗಿತ್ತು. ಅಬೂತಾಲಿಬ್‌ 
ಕಣಿವೆಯಲ್ಲಿ ನಿರಂತರ ಮೂರು ವರ್ಷಗಳ ಕಾಲ ಅನುಭವಿಸಿದ ಬಹಿಷ್ಕಾರದ ದಿನಗಳ 
ಬಗ್ಗೆ ಬರೆದಷ್ಟೂ ಸಾಲದು. ವಾಸ್ತವದಲ್ಲಿ ಅದು ಅತಿ ಕಠಿಣ ಪರೀಕ್ಷೆಯ ಕಾಲ 
ವಾಗಿತ್ತು. ಆದರೆ ಈ ಎಲ್ಲ ಸಂಕಷ್ಟಗಳನ್ನು ಅವರು ಸಹನೆಯೊಂದಿಗೆ ಎದುರಿಸಿದೆರು. 
ಎಂದೂ ಆಕ್ಷೇಪದ ಮಾತನ್ನು ಆಡಿರಲಿಲ್ಲ. 

ಹೆ. ಖದೀಜರ(ರ) ಮರಣಕ್ಕಿಂತ ಕೆಲವು ಸಮಯ ಮುಂಚೆ ಅವರ ಓರ್ವ 
ಗೆಳತಿ ಬಂದು, “ಇಸ್ಲಾಮ್‌ ಸ್ವೀಕರಿಸುವ ಮೂಲಕ ನೀನು ನಿನ್ನ ಸಂಪತ್ತು ಗೌರವ 
ಮತ್ತು ಘನತೆಗೆ ಕಳಂಕ ಹಚ್ಚಿದೆ. ಈಗಲೂ ನೀನು ನಿನ್ನ ಪೂರ್ವ ಧರ್ಮಕ್ಕೆ 
ಮರಳಿದರೆ, ನಾವು ನಿನ್ನ ಜನಾರುವನ್ನು ಸಡಗರದಿಂದ ತೆಗೆದುಕೊ೦ಡು ಹೋಗುವೆವು." 
ಎಂದು ಹೇಳುವ ಮೂಲಕ ಅವರನ್ನು ಮೂದಲಿಸಿದ್ದರು. ಆದರೆ ಖದೀಜಾ(ರ) ತಮ್ಮ 
ಗೆಳತಿಗೆ ನೀಡಿದ ಉತ್ತರವಿದೆಯಲ್ಲ, ಅದು ಸದಾ ನೆನಪಿನಲ್ಲಿರಿಸಬೇಕಾದಂತಹದ್ದು... 

"ನನ್ನ ಈ ಅವಸ್ಥೆಯನ್ನು ನೀನು ಸ೦ಕಷ್ಟವೆ೦ದು ಭಾವಿಸುತ್ತೀಯಲ್ಲ. ಇದು 
ನನ್ನ ಪಾಲಿಗೆ ನೆಮ್ಮದಿದಾಯಕವಾಗಿದೆ. ನಾನು ಇಸ್ಲಾಮಿಗಾಗಿ ಲೌಕಿಕ ಸಂಪತ್ತನ್ನು 
ಬಲಿದಾನ ನೀಡಿದರೇನಂತೆ, ಅಲ್ಲಾಹನು ನನಗೆ ಧರ್ಮದ ಸಂಪತ್ತನ್ನು ದಯಪಾಲಿಸಿದ್ದಾನೆ. 
ಅದರ ಮುಂದೆ, ಲೋಕದ ಯಾವುದೇ ಸ೦ಪತ್ತು ತುಚ್ಛವಾಗಿದೆ.. ನಾನು ಬರಿಗೈಯೊಂದಿಗೆ 
ಮರಣ ಹೊಂದುತ್ತಿದ್ದೇನೆ ಎ೦ದು ನೀನು ಭಾವಿಸುತ್ತೀಯಲ್ಲವೇ? ಆದರೆ ಜೀವನದ 
ಅಮೂಲ್ಯ ಸೊತ್ತು ನನ್ನ ಬಳಿಯಿದೆ ಎ೦ಬುದನ್ನು ನೀನು ಅರ್ಥ ಮಾಡಿಕೊಳ್ಳುತ್ತಿದ್ದರೆ! 
ಲೌಕಿಕ ಸಂಪತ್ತೇನಿದ್ದರೂ ನಶ್ವರ ಮತ್ತು ಇಲ್ಲೇ ಬಿಟ್ಟು ಹೋಗುವಂತಹದ್ದೇ. ಆದರೆ 
. ಧರ್ಮದ ಸಂಪತ್ತು ಮರಣ ಹೊಂದುವವನ ಜತೆಗೇ ಹೋಗುತ್ತದೆ." 

ಸ್ವಲ್ಪ ಹೊತ್ತು ವಿರಮಿಸಿದ ಬಳಿಕ ಖದೀಜ(ರ) ಹೇಳುತ್ತಾರೆ, "ನಿನ್ನ ಬುದ್ಧಿಗೆ 
ಮಂಕು ಕವಿದಿದೆ. ಅದನ್ನು ದೂರಗೊಳಿಸು. ವಿಶ್ವದ ವಸ್ತುಗಳ ಬಗ್ಗೆ ಅವಲೋಕನ 
ನಡೆಸು. ಅವೆಲ್ಲವುಗಳನ್ನು ಅಲ್ಲಾಹನು ಸೃಷ್ಟಿಸಿದ್ದಾನೆ. ಅವನ ಹೊರತು ಅನ್ಕ 
ಆರಾಧ್ಯರಿಲ್ಲ. ಮರಣ ಹೊಂದಿದ ಬಳಿಕ ನಾವು ಅವನ ಮುಂದೆಯೇ ಹಾಜರಾಗಲಿದ್ದೇವೆ. 
ಒಂದು - ದಿನ ನಿನಗೂ ಮರಣ ಹೊಂದಲಿಕ್ಕಿದೆ. ನೋಡು, ನಿನ್ನ ಕೂದಲುಗಳು 
ಬಿಳಿಯಾಗಿವೆ, ಮುಖದಲ್ಲಿ ಯೌವನದ ಕಾಂತಿಯು ಈಗ ಇಲ್ಲವಾಗಿದೆ ಮತ್ತು 
ವೃದ್ಧಾಪ್ಯದ ನೆರಿಗೆಗಳು ಸ್ಪಷ್ಟವಾಗತೊಡಗಿವೆ. ಒಟ್ಟಿನಲ್ಲಿ ಮರಣವು ಸಮೂಪಿಸಿದೆ. 


44 ಪ್ರೀತಿಯಮಗಳಿಗೆ 


ಇದ೦ತೂ ಬಹಳ ಸಂಕೀರ್ಣ ಕಾಲವಾಗಿದೆ. ಇನ್ನಾದರೂ ನೀನು ಪರಲೋಕದ ಬಗ್ಗೆ 
ಚಿಂತಿಸು. ಏಕೆಂದರೆ, ಕಾಲ ಮಿಂಚಿ ಹೋದರೆ ಕೈ-ಕೈ ಹಿಸುಕಿಕೊಳ್ಳುವ ಹೊರತು 
ಬೇರೇನೂ ಮಾಡಲು ನಿನ್ನಿಂದಾಗದು. ಈಗಲೂ ಸಮಯವಿದೆ. ಪಶ್ಚಾತ್ತಾಪಪಡು ಮತ್ತು 
ಅಲ್ಲಾಹನ ಸಂದೇಶವಾಹಕರ ಮೇಲೆ ವಿಶ್ವಾಸವಿಡು.” 


ಹ. ಖದೀಜರ(ರ)' ಸಹಾನುಭೂತಿ ತುಂಬಿದ ಸ್ಪಷ್ಟ ಮಾತುಗಳು ಗೆಳತಿಯ 
ಮನಸ್ಸಿನ ಮೇಲೆ ಪ್ರಭಾವ ಬೀರಿತು. ಆ ಕೂಡಲೇ ಅವರು ಸತ್ಯವಿಶ್ವಾಸ ಸ್ವೀಕರಿಸಿದರು. 
ವಸ್ತುತಃ ಪರಲೋಕ ಕಲ್ಪನೆಯೇ ಅಂತಹದ್ದು: ಅದರ ಪ್ರಸ್ತಾಪ ಬಂದಾಗ, ಅದರ 
ಬಗ್ಗೆ ಮುಕ್ತ ಮನಸ್ಸಿನಿಂದ ವಿವೇಚಿಸಿದರೆ, ಮಾನವನ ಮುಂದೆ ಜೀವನದ ದಾರಿಗಳು 
ತೆರೆಯಲ್ಪಡುತ್ತವೆ ಹಾಗೂ ಆತ ತನ್ನ ಜೀವನದ ಅವಲೋಕನ ನಡೆಸಲು ನಿರ್ಬಂಧಿತ 
ಸಾಗುತ್ತಾನೆ. ಈ ಪರಲೋಕದ ಕಲ್ಪನೆಯೇ ಆರಂಭ ಕಾಲದ ಮಹಿಳೆಯರನ್ನು 
ಆಧ್ಯಾತ್ಮಿಕವಾಗಿ ದೇವಚರರೂ ಗೌರವಿಸುವಷ್ಟು ಉನ್ನತ ಸ್ಥಾನಕ್ಕೇರಿಸಿದೆ. 

ಹ. ಫಾತಿಮಾರ(ರ) ಜೀವನದ ಹಲವಾರು ಘಟನೆಗಳು ನಮ್ಮ ಮುಂದಿವೆ. 
ಅವೆಲ್ಲವೂ ಅನುಸರಣಾರ್ಹವಾಗಿದೆ. , ನೋಡು, ಹ. ಅಲೀಯವರೊಂದಿಗೆ(ರ) ಅವರ 
ವಿವಾಹವಾದಾಗ ಮನೆಯಲ್ಲಿ ಏನೇನೂ ಇದ್ದಿರಲಿಲ್ಲ. ಒಡವೆ-ವಸ್ತ್ರವಿಲ್ಲ... ಕಪಾಟು, 
ಸಂದೂಕಗಳಿಲ್ಲ... ಅಷ್ಟೇ ಅಲ್ಲ, ದಿನನಿತ್ಯದ ಪಾತ್ರೆ-ಪರಡಿಗಳೂ ಇಲ್ಲದಂತಹ ಸ್ಥಿತಿ. 
ಆದರೂ ಅವರು ಅತ್ಮಂತ ಸಹನೆ ಮತ್ತು ಕೃತಾರ್ಥತೆಯೊಂದಿಗೆ ಜೀವನ ಸಾಗಿಸಿದರು. 
ಅವರು ಸ್ವತಃ ಹಿಟ್ಟು ಬೀಸುತ್ತಿದ್ದರು, ನೀರು ಸೇದಿ ತರುತ್ತಿದ್ದರು, ,ತಮ್ಮ ಅಗತ್ಯದ 
ಕಾರ್ಯಗಳನ್ನೆಲ್ಲ ತಾವೇ ಮಾಡುತ್ತಿದ್ದರು. ಮೇಲಾಗಿ ಆಗಾಗ ಹಲವು ದಿನಗಳವರೆಗೆ 
ಹೊಟ್ಟೆಗೆ ಹಿಟ್ಟಿಲ್ಲದೆ ಇರುತ್ತಿದ್ದರು. ಆದರೆ ಅವರ ಹಣೆಯಲ್ಲೆಂದೂ ಚಿಂತೆಯ ಗೆರೆ 
ಮೂಡಿರಲಿಲ್ಲ, ಎಂದೂ ಸಹನೆ ' ಕಳಕೊಂಡಿರಲಿಲ್ಲ ಅಥವಾ ದಿನನಿತ್ಯದ ಗೃಹ 
ಕೃತ್ಯಗಳಲ್ಲೆ೦ದೂ ಏರುಪೇರಾಗಿರಲಿಲ್ಲ. ಸದಾ ಅವರ ನಾಲಗೆಯು ದೇವ ನಾಮವನ್ನು 
ಜಪಿಸುತ್ತಿತ್ತು. ರಾತ್ರಿಯ ಬಹುಭಾಗವನ್ನು ದೇವಾರಾಧನೆಯಲ್ಲಿಯೇ ಕಳೆಯುತ್ತಿದ್ದರು. 
ಸೌಂದರ್ಯದ ಕಾಳೆಜಿಯಂತೂ ದೂರದ ಮಾತು. | 

ಇದಾಗಿದೆ ನೈಜ ಚಾರಿತ್ರ್ಯ. ಇಂದಿನ ಎಲ್ಲ ಮುಸ್ಲಿಮ್‌ ಸ್ತ್ರೀಯರೂ ಇಂತಹ 
ವರನ್ನು ಅನುಸರಿಸ. ಬೇಕಾದುದು ಅಗತ್ಯ. ಈಗ ನೋಡು, ಹಿಂದೆಂದಿಗಿಂತಲೂ ಹೆಚ್ಚು 
ಹಾತ್ರೆ-ಪರಡಿಗಳು ಮನೆಯಲ್ಲಿ ತುಂಬಿಕೊಂಡಿರುತ್ತವೆ. ಹಣ, ಒಡವೆಗೂ ಕಡಿಮೆಯಿಲ್ಲ. 
ಆಹಾರ - ವಸ್ತುಗಳೂ ಸಾಕಷ್ಟಿರುತ್ತವೆ. ಆದಾಗಿಯೂ ಯಾರಾದರೂ ಅಲ್ಲಾಹನನ್ನು 
ಸ್ಮರಿಸದಿದ್ದರೆ ಮತ್ತು ತನ್ನ ಕರ್ತವ್ಯಗಳ ಬಗ್ಗೆ ಅಜ್ಞರಾಗಿದ್ದರೆ, ಅದಕ್ಕಿಂತ ಮಿಗಿಲಾದ 
ದೌರ್ಭಾಗ್ಯ ಬೇರೇನಿದೆ? ಆದ್ದರಿಂದ ಆ ಹಿರಿಯ ಚೇತನಗಳಾದ ಆದರ್ಶ ನಾರಿಯರ 


ತ್ಯಾಗ-ಬಲಿದಾನದ ಉಜ್ವಲ ಮಾದರಿ 45 


ಜೀವನ ಚರಿತ್ರೆಯನ್ನು ಅಭ್ಯಸಿಸಬೇಕಾಗಿದೆ. ಈ ಮೂಲಕ ನಾವು ಇಂದು ಯಾವೆಲ್ಲ 
ಕಾರ್ಯಗಳನ್ನು ಮಾಡಬೇಕು ಎ೦ಬುದನ್ನು ತಿಳಿಯಬಹುದಾಗಿದೆ. ಉಳಿದಂತೆ, ನಾವೆಲ್ಲ 
ಕ್ಷೇಮವಾಗಿದ್ದೇವೆ. ನಿನ್ನ ಪತ್ರವನ್ನು ನಿರೀಕ್ಷಿಸುತ್ತಿದ್ದೇವೆ. 

ಇತಿ ನಿನ್ನ ಹಿತಾಕಾಂಕ್ಸಿ ತಂದೆ 


ಈ ತ್ಯಾಗ-ಬಲಿದಾನದ ಉಜ್ವಲ ಮಾದರಿ 


ಪ್ರೀತಿಯ ಮಗಳು ರೈಹಾನಾ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ನೀನು ಕಳುಹಿಸಿದ 'ಈದ್‌ ಗ್ರೀಟಿಂಗ್‌ ಕಾರ್ಡ್‌ ತಲುಪಿತು. ಅಲ್ಲಾಹನು 
ಈದುಲ್‌ ಅರ್ಗಾದಂತಹ ಸಮೃದ್ಧ ದಿನವನ್ನು ಮುಸ್ಲಿಮರಾದ ನಮಗೆ .ದಯ 
ಪಾಲಿಸಿದ್ದಕ್ಕೆ ಆಲ್‌ ಹಮ್ಮುಲಿಲ್ಲಾಹ್‌. ಸರ್ವಶಕ್ತನಾದ ಅಲ್ಲಾಹನಿಂದ ದೊರೆತ ಈ 
ದಿನದ ಮಹತ್ವವನ್ನು ಅರಿತು ಅದನ್ನು ದೇವಸಂಪ್ರೀತಿ ಗಳಿಸಲು ಶ್ರಮಿಸುವವರ 
ಮೇಲೆ ಸಮೃದ್ಧಿ ವರ್ಷಿಸಲಿ. ಹಾಗೆಯೇ ಈ ದಿನ ಅಲ್ಲಾಹನ ಮಹಾನ್‌ ಪ್ರವಾದಿ 
ಹ. ಇಬ್ರಾಹೀಮರು(ಅ) ತಮ್ಮ ಕರುಳ ಕುಡಿಯನ್ನು ದೇವಾದೇಶದಂತೆ ಬಲಿದಾನ 
ನೀಡಲು ಮುಂದಾದುದನ್ನು ಸ್ಮರಿಸುವವರ ಮೇಲೂ ಅಲ್ಲಾಹನ ಸಮೃದ್ದಿಯಿರಲಿ. 


ಹಾಗೆ ನೋಡಿದರೆ, ಪ್ರತಿ ವರ್ಷವೂ ಈದುಲ್‌ ಅರು್‌ಹಾ ಬರುತ್ತದೆ. ಆದರೆ 
ಜೀವನದ ಜ೦ಜಡವು ನಮ್ಮನ್ನು ಸಂಪೂರ್ಣವಾಗಿ ಯಂತ್ರದಂತೆ ಮಾಡಿಬಿಟ್ಟಿದೆ. ನಾವು 
ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ. ಆದರೆ ನಾವು ಏನನ್ನು ಮಾಡುತ್ತಿದ್ದೇವೆ 
ಮತ್ತು ಏಕೆ ಮಾಡುತ್ತಿದ್ದೇವೆ ಎ೦ಬುದನ್ನು ಯೋಚಿಸಲು ಹೋಗುವುದಿಲ್ಲ. ಅದೇ ರೀತಿ 
ಈದುಲ್‌ ಅರುೂದ ದಿನ ನಾವು ಬಲಿದಾನ ನೀಡುತ್ತೇವೆ. ಆದರೆ ಆ ಕರ್ಮದ ಹಿಂದೆ. 
“ಯಾವ ಇತಿಹಾಸವಿದೆ, ನಾವು ಬಲಿದಾನ ಯಾಕೆ ನೀಡುತ್ತೇವೆ, ಇದು ಯಾವಾಗಿನಿಂದ 
ನಡೆದು ಬರುತ್ತಿದೆ ಎಂಬಿತ್ಯಾದಿ ವಿಷಯಗಳ ಕುರಿತು ನಾವು ಆಲೋಚಿಸುವುದೇ ಇಲ್ಲ. 

ಹೆ. ಇಬ್ರಾಹೀಮರು(ಅ) ಅಲ್ಲಾಹನ ಸಜ್ಜನ ದಾಸರಾಗಿದ್ದರು. ಅವರ ಇಡೀ 
ಜೀವನವು ದೇವೇಚ್ಛೆಯ ಸಂಪೂರ್ಣ ಚಿತ್ರಣವಾಗಿತ್ತು. ಅವರು ತಮ್ಮ ಜೀವನದ 
ಪ್ರತಿಯೊಂದು ಕ್ಷಣವನ್ನೂ ಅಲ್ಲಾಹನ ಸಂಪ್ರೀತಿಗಾಗಿ ಅರ್ಪಿಸಿದರು. ಆದ್ದರಿಂದಲೇ 
ಅಲ್ಲಾಹನು ಅವರ(ಅ) ಚರ್ಯೆಯನ್ನು ನಮ್ಮ ಪಾಲಿಗೆ ಒಂದು ಮಾದರಿಯನ್ನಾಗಿ 
ಘೋಷಿಸಿದ್ದಾನೆ. ಪವಿತ್ರ ಕುರ್‌ಆನ್‌ನಲ್ಲಿ ಹೀಗೆ ಹೇಳಲಾಗಿದೆ, 


46 ಪ್ರೀತಿಯ ಮಗಳಿಗೆ 


"ನಿಶ್ಚಯವಾಗಿಯೂ ಇಬ್ರಾಹೀಮರಲ್ಲಿ ನಿಮಗೆ ಅತ್ಯುತ್ತಮ ಮಾದರಿಯಿದೆ." 

ಪ್ರವಾದಿ ಇಬ್ರಾಹೀಮರ(ಲ) ಕಾಲದಲ್ಲಿ ಸಮಾಜದ ಸ್ಥಿತಿಯು ಎಷ್ಟು ಅಧೋಗತಿ 
ಗಿಳಿದಿತ್ತೆಂಬುದನ್ನು ನೀನು ಕಲಿತಿರುವಿಯಲ್ಲ. ಜನರು ಸುಳ್ಳು ಹೇಳುತ್ತಿದ್ದರು, 
ಜೂಜಾಡುತ್ತಿದ್ದರು, ಮದ್ಯಪಾನ ಮಾಡುತ್ತಿದ್ದರು... ಎಲ್ಲಕ್ಕಿಂತಲೂ ಮಿಗಿಲಾಗಿ 
ಅಲ್ಲಾಹನ ಬದಲು ಕಲ್ಲು- ಮಣ್ಣಿನ ವಿಗ್ರಹಗಳನ್ನು. ಹಾಗೂ ಸೂರ್ಯ-ಚಂದ್ರಾದಿ 
ಗಳನ್ನು ದೇವ- ದೇವತೆಗಳೆಂದು ಪೂಜಿಸುತ್ತಿದ್ದರು. ಪ್ರವಾದಿ ಇಬ್ರಾಹೀಮರು(ಲ) 
ಅವುಗಳಿಗೆದುರಾಗಿ ಬೇರೆಯೇ ವಿಧಾನವನ್ನು ಅನುಸರಿಸಿದರು. ತಮ್ಮ ಜನಾಂಗ, 
ಸಂಬ೦ಧ ಮತ್ತು ಕುಟುಂಬಿಕರಿಂದ ಬೇರ್ಪಟ್ಟು ಇಸ್ಲಾಮಿನ ವಿಧಾನವನ್ನು 
ಅಂಗೀಕರಿಸಿದರು. ಅದರೊಂದಿಗೆ ತಮ್ಮ ಮನೆಯವರೊಡನೆ, ಕೆಡುಕಿನ ಹಾದಿಯನ್ನು 
ತೊರೆಯಲು ಹೇಳಿದರು. ಆದರೆ ಮನೆಯವರು ಮಂದಿ ಅವರ ಮಾತನ್ನು ಆಲಿಸುವ 
ಬದಲು ಕುತರ್ಕಕ್ಕಿಳಿದರು. ಜನಸಾಮಾನ್ಯರಿಂದ ಹಿಡಿದು ಅರಸನ ವರೆಗೂ 
ಇಬ್ರಾಹೀಮರ(ಅ) ಶತ್ರುವಾದರು. : ಇದೇ ವೈರತ್ವದಿಂದಾಗಿ ಇಬ್ರಾಹೀಮರನ್ನು(ಅ) 
ಅಗ್ನಿಕುಂಡಕ್ಕೆ ಎಸೆಯಲಾಯಿತು. ಆದರೆ ಅಲ್ಲಾಹನು ಸಕಾಲಕ್ಕೆ ಅವರನ್ನು 
ಪಾರುಗೊಳಿಸಿದನು ಮತ್ತು ಅಗ್ನಿಕುಂಡವನ್ನು ಹೂದೋಟವನ್ನಾಗಿ ಮಾಡಿದನು. 


ಅಲ್ಲಾಹು ಅಕ್ಬರ್‌... ಅಲ್ಲಾಹು ಅಕ್ಬರ್‌... 


ಸತ್ಯದ ಮಾರ್ಗವು ಬಹಳ ಕಠಿಣವಾದುದು. ಒಂದರ ಮೇಲೊಂದು ಸಂಕಷ್ಟವು 
ಎದುರಾಗುತ್ತಲೇ ಇರುವುದು. ಈ ಹಾದಿಯಲ್ಲಿ ಸಹನೆ, ವಲಸೆ, ತ್ಕಾಗ, ಬಲಿದಾನ, 
ಇವೇ ಮೊದಲಾದುವು ನೈಜವಿಶ್ವಾಸಿಯ ಮೈಲಿಗಲ್ಲುಗಳಾಗಿವೆ. ಈ ಎಲ್ಲ ಮಜಲು 
ಗಳನ್ನು ದಾಟಿದ ಬಳಿಕ ಹ.ಇಬ್ರಾಹೀಮರಿ೦ದ(ಅ) ಮಗನ ಬಲಿದಾನವನ್ನು 
ಕೇಳಲಾಯಿತು. ಆ ಪರೀಶ್ಸೆಯಲ್ಲಿಯೂ ಅವರು ದೃಢ ನಿಶ್ಚಯದೊಂದಿಗೆ ತಮ್ಮ 
ಕರ್ತವ್ಯ ನಿರ್ವಹಿಸಲು ಮುಂದಾದರು ಮತ್ತು ದೇವ ಸಂಪ್ರೀತಿಗಾಗಿ ತಮ್ಮ ಕರುಳ 
ಕುಡಿಯ ಕೋಮಲ ಕೊರಳಿಗೆ ಸ್ವಂತ ಕೈಯಿಂದಲೇ ಚೂರಿಯಿರಿಸಿದರು. ಅಷ್ಟರಲ್ಲಿ 
ದೇವ ಕಾರುಣ್ಕವು ಉಕ್ಕಿ ಹರಿಯಿತು. ಮತ್ತು ಹೀಗೆ ಹೇಳಲಾಯಿತು, 

"ಓ ಇಬ್ರಾಹೀಮ್‌! ಸಾಕು. ನೀವು ಕನಸನ್ನು ಸಾಕಾರಗೊಳಿಸಿದಿರಿ." 

ಈ ಮಹಾನ್‌ ಬಲಿದಾನದ ಸ್ಮರಣೆಯಲ್ಲಿ ಅಲ್ಲಾಹನು ಮುಸ್ಲಿಮರಿಗೆ ಈದುಲ್‌ 
ಅರುರ್ಹಾದ ದಿನವನ್ನು ನಿಶ್ಚಯಿಸಿದನು. ಈ ಮೂಲಕ ನಾವು ಕೂಡ ಈ ದಿನದಂದು 
ಅಲ್ಲಾಹನ ಸಂಪ್ರೀತಿ ಮತ್ತು ನಿಷ್ಠೆಗಾಗಿ ನಮ್ಮ ಅತಿ ಪ್ರೀತಿಯ ವಸ್ತುವನ್ನೂ ಬಲಿದಾನ 
ನೀಡಲು ಸಿದ್ಧರಾಗಬೇಕು ಎಂಬುದೇ ಇದರ ಹಿಂದಿರುವ, ಉದ್ದೇಶ. 

ಇತಿ ನಿನ್ನ ಹಿತಾಕಾಂಕ್ಸಿ ತ೦ದೆ 


ಅ ನಮ್ಮ ನೈಜ ಹೊಣೆ 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವ ರಹ್ಮತುಲ್ಲಾಹ್‌. 

ಅಲ್ಲಾಹನ ಸಂದೇಶವಾಹಕರು ಹೀಗೆ ಹೇಳಿದ್ದಾರೆ: 

ಒಮ್ಮೆ ಅಲ್ಲಾಹನು ಜಿಬ್ರೀಲ್‌ರನ್ನು(ಅ) ಕರೆದು ಒಂದು ಊರನ್ನು. ಎತ್ತಿ 
ಅದರ ನಿವಾಸಿಗಳ ಮೇಲೆ ಮಗುಚಿ ಹಾಕಲು ಆದೇಶಿಸಿದನು. ಆಗ ಜಿಬ್ರೀಲರು ಹೀಗೆ 
ಬಿನ್ನವಿಸಿದರು, "ಓ ಅಲ್ಲಾಹ್‌! ಆ ಊರಿನಲ್ಲಿ ಒಂದು ಕ್ಷಣವೂ ನಿನ್ನ ಆಜ್ಞೋಲ್ಲಂಘನೆ 
ಮಾಡಿರದ ಓರ್ವ ಸದ್ಭಕ್ತರಿದ್ದಾರೆ.” ಆಗ ಅಲ್ಲಾಹ್‌ ಹೇಳಿದ, "ಹೌದು, ಆ ವ್ಯಕ್ತಿಯ 
ಸಮೇತ ಅದನ್ನು ಅಡಿಮೇಲುಗೊಳಿಸು ಮತ್ತು ಇತರ ನಿವಾಸಿಗಳ ಮೇಲೂ. ಆ 
ಸಜ್ಜನ ವ್ಯಕ್ತಿಯು ಯಾವುದೇ ಪಾಪಕೃತ್ಯವನ್ನೆಸಗಲಿಲ್ಲ ಹೌದು. ಆದರೆ ಕೆಡುಕುಗಳನ್ನು 
ಕಂಡೂ ಆತನಲ್ಲಿ ಸ್ವಲ್ಪ ಮಟ್ಟಿನ ಖೇದವೂ ಉಂಟಾಗಿರಲಿಲ್ಲವಲ್ಲ." 

ಈ ಹದೀಸ್‌ನಿಂದ ಏನು ಸ್ಪಷ್ಟವಾಯಿತು ಗೊತ್ತಾ? ಕೆಡುಕುಗಳು ಹರಡುತ್ತಿರು 
ವುದನ್ನು ಕ೦ಡೂ ಕಾಣದಂತಿರುವ ವ್ಯಕ್ತಿ ಅಥವಾ ಸಮುದಾಯ ಅಲ್ಲಾಹನ ಕ್ರೋಧ 
ದಿಂದ ಖಂಡಿತ ಪಾರಾಗಲಾರದು. ಅಂತಹವರು ಅಲ್ಲಾಹನ ಮಿತ್ರರಲ್ಲ,` ಬದಲಾಗಿ 
ಶತ್ರುಗಳಾಗಿದ್ದಾರೆ. ವಾಸ್ತವದಲ್ಲಿ ಮಿತ್ರರ ಮೊತ್ತ ಮೊದಲ ಹೊಣೆ ಏನಾಗಿರುತ್ತದೆ 
ಹೇಳು? ಮಿತ್ರನ ಹಿತಕ್ಕಾಗಿ' ಕಾರ್ಯವೆಸಗುವುದೇ ಅಲ್ಲವೇ? ಅಲ್ಲಾಹನ ಹಿತಚಿಂತನೆ 
ಯೆಂದರೆ ಅವನ ಸಂಪ್ರೀತಿಯಾಗಿದೆ, ಅವನ ಧರ್ಮದ ಸ೦ಸ್ಥಾಪನೆಯಾಗಿದೆ, ಅವನ 
ವಿಧಿ-ನಿಷೇಧಗಳ ಅನುಸರಣೆಯಾಗಿದೆ ಮತ್ತು ಜಗತ್ತಿನಲ್ಲಿ ಒಳಿತುಗಳನ್ನು ಹರಡು 
ವುದಾಗಿದೆ. 

ನಿನಗೆ ಗೊತ್ತಲ್ಲ... ರೋಗಿಯ ಶುಶ್ರೂಷೆಗೈಯುವುದು, ಅಂಧನಿಗೆ ದಾರಿ 
ತೋರಿಸುವುದು, ಹಸಿದವರಿಗೆ ಉಣ ಬಡಿಸುವುದು, ಬಡವರಿಗೆ ಸಹಾಯ ಮಾಡುವುದು; 
ಸುಳ್ಳು, ಪರನಿಂದೆ, ಕೆಟ್ಟ ಮಾತು, ಮನನೋಯಿಸುವ ಕೃತ್ಯಗಳಿಂದ ದೂರವಿರುವುದು 
ಹಾಗೂ ಸದಾ ಸತ್ಯ ಮತ್ತು ನ್ಯಾಯದ ಮಾತನ್ನಾಡುವುದು - ಇವೆಲ್ಲವೂ ಒಳಿತು 
ಗಳಾಗಿವೆ. ಇಂತಹ ಗುಣಗಳಿಗೆ ಇಂದು ಜಗತ್ತಿನಲ್ಲಿ ಕೊರತೆಯಿದೆಯೆನ್ನು ವುದೂ ನಿನಗೆ 
ತಿಳಿದಿದೆಯಲ್ಲವೇ... ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿದ ಜಳಿಕ ಈ "ಎಲ್ಲ ಗುಣ 
ವಿಶೇಷಗಳನ್ನು ನಮ್ಮದಾಗಿಸಿಕೊಳ್ಳಬೇಕಾದುದು ನಮ್ಮ ಆದ್ಯ ಕರ್ತವ್ಯವಾಗುತ್ತದೆ. ಆ 


48 ದ ಪ್ರೀತಿಯ ಮಗಳಿಗೆ 


ಮೂಲಕ ಸ್ವಯಂ ಸಜ್ಜನರಾಗಿ, ಇತರರನ್ನೂ: ಸಜ್ಜನರನ್ನಾಗಿಸುವುದರೊ೦ದಿಗೆ ಅಲ್ಲಾಹನು 
ತೋರಿದ ರೀತಿಯಲ್ಲಿ ಜೀವನ ಸಾಗಿಸಬೇಕಾಗಿದೆ. ಅನ್ಯಥಾ ನಾವೂ ಈ ಮೇಲಿನ 
ಹದೀಸ್‌ನಂತೆ ದೇವಕ್ರೋಧಕ್ಕೆ ಪಾತ್ರರಾದೇವೆ೦ಬ ಆತಂಕವುಂಟಾಗುತ್ತದೆ. 

ಈ ಮಾತು ಪುರುಷರಿಗಷ್ಟೇ ಸೀಮಿತ ಅಲ್ಲ, ಮಹಿಳೆಯರೂ ಈ ಬಗ್ಗೆ ಅವಲೋಕಿಸ 
ಬೇಕಾಗಿದೆ. ಏಕೆಂದರೆ, ಒಳಿತುಗಳನ್ನು ಹರಡಬೇಕೆಂಬುದು ಅಲ್ಲಾಹನ ಆದೇಶವಾಗಿದೆ 
ಮತ್ತು ಸ್ರೀಪುರುಷರೆಲ್ಲರಿಗೂ ನಾಳೆ ಅಲ್ಲಾಹನ ಮುಂದೆ ಹಾಜರಾಗಲಿಕ್ಕಿದೆ ಹಾಗೂ 
ತಂತಮ್ಮ ಕರ್ಮಗಳ ಲೆಕ್ಕಾಚಾರ ನೀಡಲಿಕ್ಕಿದೆ. ಆಲೋಚಿಸಿ ನೋಡು, ಪುನರುತ್ಥಾನ 
ದಿನದಂದು ನಾವು ಮಾಲಿಕಿಯೌಮುದ್ದೀನ್‌ ಆದ ಅಲ್ಲಾಹನ ಮುಂದೆ ಅಪರಾಧಿಗಳಂತೆ 
ಹಾಜರುಗೊಳಿಸಲ್ಪಡುವಾಗ ಮತ್ತು ಅಲ್ಲಾಹನ ಅದೇಶದಂತೆ ನರಕಕ್ಕೆ ತಳ್ಳಲ್ಪಡುವಾಗ... 
ಅದೆಂತಹ ಲಜ್ಜಾಸ್ಸದ ಸ್ಥಿತಿಯಾಗಿರಬಹುದು! ಅಲ್ಲಾಹನೇ ಕಾಪಾಡಬೇಕು!! ಆದ್ದರಿಂದ ' 
ಈ ಸಮಯದ ಮಹತ್ವವನ್ನು ಅರಿತುಕೊ೦ಡು, ಪರಲೋಕದಲ್ಲಿ ಮೋಕ್ಷ ಸಿಗಬಹುದಾ 
ದಂತಹ ಸತ್ಕಾರ್ಯಗಳನ್ನು ನಾವಿಂದು ಮಾಡಬೇಕಾಗಿದೆ. 


ಇತಿ ನಿನ್ನ ಹಿಶಾಕಾ೦ಕ್ಸಿ ತಂದೆ 


ಇ ಮರಣ ಸ್ಮರಣೆ 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವ ರಹ್ಮತುಲ್ಲಾಹ್‌. 

ನಿನ್ನ ಪತ್ರ ತಲುಪಿತು. ಡಾಕ್ಟರ್‌ ಸಾಹೇಬರ ನಿಧನದಿ೦ದ ನಿನಗೆ ಎಷ್ಟು ದುಃಖ 
ವಾಗಿದೆಯೋ ಅಷ್ಟೇ ದುಃಖ ನಮಗೂ ಆಗಿದೆ. ತು೦ಬಾ ಒಳ್ಳೆಯ ವ್ಯಕ್ತಿ. ಆದರೆ 
ಒಳ್ಳೆಯವರೋ ಕೆಟ್ಟಿವರೋ ಯಾರೇ ಆದರೂ ಮರಣದ ರುಚಿ ಸವಿಯಲೇಬೇಕು. 
ನಾವೂ ಅಷ್ಟೇ. ಮರಣವೆ೦ಬ ಮಜಲನ್ನು ಖಂಡಿತ ದಾಟಲಿದ್ದೇವೆ. ಇದು ಅಲ್ಲಾಹನ 
ವಿಧಿನಿಯಮ. ಹುಟ್ಟಿದವರೆಲ್ಲರೂ ಒಂದು ದಿನ ಸಾಯಲೇಬೇಕು. ಇದು ಜಗತ್ತಿನಾ 
ರಂಭದಿಂದ ಈ ವರೆಗೂ ನಿರಂತರ ನಡೆದುಕೊಂಡು ಬರುತ್ತಿರುವ ವಾಸ್ತವಿಕತೆಯಾಗಿದೆ. 
ಬಡವ, ಬಲ್ಲಿದ, ಅರಸ್ಯ ತಿರುಕ, ಹಿಂದೂ, ಮುಸ್ಲಿಮ್‌, ಕ್ರೈಸ್ತ ಯಾರೂ ಮರಣದಿಂದ 
ತಪ್ಪಿಸಿದವರಿಲ್ಲ. ನಮ್ಮಂತಹ ಸಾಮಾನ್ಯ ಮಾನವರ ವಿಷಯ ಬಿಡು, ಅಲ್ಲಾಹನ 
ಪ್ರವಾದಿಗಳಿಗೇ ಮರಣದ ಸವಿಯುಣ್ಣಬೇಕಾಯಿತೆಂದರೆ ಅದು ನಿಶ್ಚಿತವೆ೦ಬುದು ಸ್ಪಷ್ಟ. 

ಆದರೂ ಜನರು ಮರಣದ ಬಗ್ಗೆ ಅಲಕ್ಷ್ಯರಾಗಿರುವುದು ಎಂತಹ ವಿಪರ್ಯಾಸ! 
ವಸ್ತುತಃ ಕವಿಯೋರ್ವರು ಹೇಳುವಂತೆ, 


ಮರಣ ಸ್ಮರಣೆ 49 
ಎಸರು ನು ಸಂ ಸತಂ ಎಂ ಎವಾ ಇತಿ 


ಎಚ್ಚರಗೇಡಿ! ನೋಡು, ಗಡಿಯಾರವೇನು ಸಾರುತ್ತಿದೆ 
ಸಮಯ ಕಳೆದಂತೆ ಕಾಲವು ನಿನ್ನ ಜಾರುತಿದೆ! 


ಅಂದರೆ ಕ್ಷಣ, ನಿಮಿಷ್ಕ ಗಂಟೆಯಂತೆ ನಮ್ಮ ಜೀವನವು ಮಂಜುಗಡ್ಡೆಯ 
ರೀತಿಯಲ್ಲಿ ಕರಗುತ್ತಿದೆ. ಕೊನೆಗೆ ಒಂದು ದಿನ ಅದು ಸಂಪೂರ್ಣ ಇಲ್ಲವಾಗಿ ಬಿಡುತ್ತದೆ. 
ಆದರೆ ಆ ಕೊನೆಗಾಲ ಸಮೂಪಿಸುವಾಗ ಪರಿತಪಿಸಿ ಏನು ಫಲ? ಏಕೆಂದರೆ ನಾವು 
ಮರಣವನ್ನೆ೦ದೂ ಎದುರ್ಗೊಳ್ಳಲಾರೆವು ಎಂಬಂತೆ ಜೀವಿಸುತ್ತಾ ಇದ್ದೇವೆ. ನಮ್ಮ 
ಸೃಷ್ಟಿಕರ್ತನ ಮುಂದೆ ನಮಗೆ ಹಾಜರಾಗಲಿಕ್ಕಿದೆ ಎಂಬುದನ್ನೇ ನಾವು ಮರೆತು ಬಿಟ್ಟಿದ್ದೇವೆ. 
ಆದ್ದರಿಂದಲೇ ಅಲ್ಲವೇ, ಕೆಲವರು ತಿಳಿದೂ ತಿಳಿದೂ ದುಷ್ಟೃತ್ಕಗಳನ್ನೆಸಗುತ್ತಾರೆ, ಕೆಲವರು 
ಇತರರ ಮೇಲೆ ಅಕ್ರಮವೆಸಗುತ್ತಾರೆ, ಕೆಲವರ೦ತೂ ಲಂಗುಲಗಾಮಿಲ್ಲದ ಕುದುರೆಯು 
ಕಂಡಕೆಂಡವರ ಹೊಲಗದ್ದೆಗಳಿಗೆ ಬಾಯಿ ಹಾಕು ವಂತೆ ವರ್ತಿಸುತ್ತಾರೆ. ಇದೆಲ್ಲವೂ 
ಮರಣವನ್ನು ಮರೆತಿರುವುದರ ಪರಿಣಾಮವಾಗಿದೆ. ಅಂತಹವರ ಮನ-ಮಸ್ತಿಷ್ಯಗಳಲ್ಲಿ 
ಪರಲೋಕದ ಕಲ್ಪನೆಯೇ ಅಳಿದು ಹೋಗಿರುತ್ತದೆ. ಆದರೆ ನಿಜವಾದ ಜೀವನ ಇಹಲೋಕವಲ್ಲ, 
ಬದಲಾಗಿ ಅದು ಪರಲೋಕದಲ್ಲಿದೆ ಎಂಬುದನ್ನು ಪ್ರತಿಯೋರ್ವ ಸ್ರ್ರೀ-ಪುರುಷರೂ 
- ತಿಳಿದಿರಬೇಕಾದುದಗತ್ಯ. ಸ್ವತಃ ಅಲ್ಲಾಹನೇ ಹೀಗೆ ಹೇಳಿದ್ದಾನೆ. 

"ಸತ್ಯವಿಶ್ಚಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ ಮತ್ತು ಪ್ರತಿ ಯೊಬ್ಬನೂ, ತಾನು 
ನಾಳೆಗಾಗಿ ಏನನ್ನು ಸಿದ್ಧಪಡಿಸಿಟ್ಟಿರುವೆನೆ೦ಬುದನ್ನು ನೋಡಿಕೊಳ್ಳಲಿ. ಅಲ್ಲಾಹನನ್ನು 
ಭಯಪಡುತ್ತಲಿರಿ. ನಿಶ್ಚಯವಾಗಿಯೂ ನೀವು ಮಾಡುತ್ತಿರುವ ಸಕಲ ಕರ್ಮಗಳನ್ನು 
ಅಲ್ಲಾಹನು ಬಲ್ಲವನಾಗಿರುತ್ತಾನೆ." (ಪವಿತ್ರ ಕುರ್‌ಆನ್‌, 59:18) 

ಈ ವಚನದಲ್ಲಿ, ಸತ್ಯವಿಶ್ವಾಸಿಗಳೊಡನೆ' ತಕ್ಕಾ(ಧರ್ಮನಿಷ್ಠೆ) ಹೊಂದಲು 
ಉಪದೇಶಿಸಲಾಗಿದೆ. ತಕ್ಟಾದ ಇನ್ನೊ೦ದರ್ಥ ದೇವಭಯ. ಅಂದರೆ ನಿಮ್ಮ ಹೃದಯ 
ಗಳಲ್ಲಿ ಅಲ್ಲಾಹನ ಕುರಿತಾಗಿ ಸಕಾರಾತ್ಮಕ ಭಯವನ್ನಿರಿಸಿಕೊಳ್ಳಬೇಕು, ನಿಮ್ಮ ಯಾವುದೇ 
ಮಾತು ಅಥವಾ ಕೃತಿ... ಜಗತ್ತಿನಿಂದ ಮರೆಯಾಗಿದ್ದರೂ ಅಲ್ಲಾಹನಿಂದ ಮರೆಮಾಚಲು 
ಸಾಧ್ಯವಿಲ್ಲ, ಅವನು ಹೃದಯಗಳಲ್ಲಿ ಹುದುಗಿರುವ ರಹಸ್ಕಗಳನ್ನೂ ಅರಿಯುತ್ತಾನೆ, 
ನೀವು ಅಂಧಕಾರದಲ್ಲಿ ಯಾವುದೇ ಕೆಲಸ ಮಾಡಿದರೆ ಅದೂ ಅವನಿಗೆ ತಿಳಿದು 
ಬಿಡುತ್ತದೆ, ಏಕೆಂದರೆ ಅವನು ಸರ್ವಜ್ಞನಾಗಿದ್ದಾನೆ ಎಂಬ ವಿಚಾರವನ್ನು ಸದಾ ಮನಸ್ಸಿ 
ನಲ್ಲಿಟ್ಟುಕೊಳ್ಳಬೇಕು. ಅದಲ್ಲದೆ ಮರಣವು ನಿಶ್ಚಿತ ಮರಣದ ಬಳಿಕ ಅಲ್ಲಾಹನ 
ಮುಂದೆ ಹಾಜರಾಗಲಿಕ್ಕಿದೆ. ಆದ್ದರಿಂದ ಪ್ರತಿಕ್ಷಣವೂ ಅಲ್ಲಾಹನನ್ನು ಭಯಪಟ್ಟು 
ಕೊಂಡಿರಬೇಕು. ದೇವಭಯದಿ೦ದ ಕರ್ಮಗಳು ಸುಸ್ಥಿತಿಯಲ್ಲಿರುತ್ತವೆ. 

ಇ೦ದು ಜನರು ಹೆಚ್ಚು ಮಾತನಾಡುತ್ತಾರೆ ಮತ್ತು ಕಡಿಮೆ ಕೆಲಸ ಮಾಡುತ್ತಾರೆ. 
ವಸ್ತುತಃ ಜಗತ್ತಿಗೆ ಮಾತುಗಾರರ ಅವಶ್ಯಕತೆಯಿಲ್ಲ, ಬದಲು ಕರ್ಮವೀರರ ಅಗತ್ಯವಿದೆ. 
ಪರಲೋಕದಲ್ಲಿಯೂ ಮಾತುಗಾರರಿಗಲ್ಲ, ಬದಲಾಗಿ ದೇವಾದೇಶ ಪಾಲಕರಿಗೆ ಮನ್ನಣೆ 


50 ಪ್ರೀತಿಯಮಗಳಿಗೆ 


ಯಿರುತ್ತದೆ. ಅಲ್ಲಿ ವರ್ಗ-ವರ್ಣ-ಕುಟು೦ಬ ಮೇಲ್ಮೆ ಇರುವುದಿಲ್ಲ, ಬದಲಾಗಿ ನಿಷ್ಕಳ೦ಕತೆ 
ಮತ್ತು ಪ್ರಾಮಾಣಿಕತೆಯ ನಾಣ್ಯ ಚಲಾವಣೆಯಾಗಿರುತ್ತದೆ. ಹಾಗೆಯೇ ದೊಡ್ಡದೊಡ್ಡ 
ಪದವಿಯೋ ಉನ್ನತ ವಿದ್ಯೆಯೋ ಅಲ್ಲಿ ಯಶಸ್ಸಿನ ಸೋಪಾನವಲ್ಲ; ಅಲ್ಲಿ ವಿಶ್ವಾಸ, 
ಸತ್ಕರ್ಮ ಮತ್ತು ಪರಲೋಕ ಭಯವೇ ಮುಖ್ಯವಾಗಿರುತ್ತದೆ. ಅಲ್ಲಾಹನ ಕಡತಗಳು 
ಜಗತ್ತಿಗಿ೦ತ ಭಿನ್ನವಾಗಿವೆ. ಒಂದು ವೇಳೆ ವ್ಯಕ್ತಿಯ ಇಹಜೀವನ ಇಸ್ಲಾಮಿನ ತಳಹದಿ 
ಯಲ್ಲಿದ್ದರೆ, ಅಲ್ಲಿ ಸಾಮಾನ್ಮ ವಿದ್ಯಾವ೦ತನಿಗೆ ಉನ್ನತ ಸ್ಥಾನ ಸಿಗಲು ಸಾಧ್ಯ. 
ಹಾಗೆಯೇ ಸುಶಿಕ್ಲಿತ್ತ ಉತ್ತಮ ಪೋಷಾಕುಧಾರಿ ಪ್ರಭಾವಿ ವ್ಯಕ್ತಿಯು ಇಹಲೋಕದಲ್ಲಿ 
ಮೋಸ ವಂಚನೆಯಿಂದಲೇ ಜೀವನ ಸಾಗಿಸುತ್ತಲಿದ್ದರೆ ಅಲ್ಲಿ ಶಿಕ್ಷೆಗೆ ಅರ್ಹನಾಗಲೂ 
ಬಹುದು. 


ಸಹಾಬಿಗಳು ದೊಡ್ಡದೊಡ್ಡ ಗ್ರಂಥಗಳನ್ನು ರಚಿಸಿರಲಿಲ್ಲ, ಡಿಗ್ರಿ-ಪದವಿಗಳನ್ನು 
ಪಡೆದಿರಲಿಲ್ಲ, ಥಳಥಳಿಸುವ ವಸ್ತ್ರಗಳನ್ನು ಧರಿಸಿರಲಿಲ್ಲ. ಆದರೆ ಅವರು ಇಸ್ಲಾಮಿನ 
ಮಾದರಿಯಾಗಿದ್ದರು. ನೇರ-ನೈಜ ವಿಶ್ವಾಸಿಗಳಾಗಿದ್ದರು. ಜನರು ಅವರ ಜೀವನದಿಂದಲೇ 
ಇಸ್ಲಾಮನ್ನು ಅರಿಯುತ್ತಿದ್ದರು. ಅವರ ಜೀವನದ ಪ್ರತಿಯೊಂದು ರ೦ಗವೂ ಇಸ್ಲಾಮಿನ 
ವೇದನೆಯಲ್ಲಿ ಕಳೆದಿತ್ತು. ಇಸ್ಲಾಮಿನ ಸಂವೇದನೆಯು ಮರಣದ ಸ್ಮರಣೆಯಿಂದ 

ಹುಟ್ಟುತ್ತದೆ. ನಾವೂ ಈ ಸಂವೇದನೆಯನ್ನು ನಮ್ಮೊಳಗೆ ಹುಟ್ಟಿಸಬೇಕು. 
ಇತಿ ನಿನ್ನ ಹಿಶಾಕಾ೦ಕ್ಸಿ ತಂದೆ 


© ಆತ್ಮಾವಲೋಕನ 


ಪ್ರೀತಿಯ ಮಗಳೇ, 

ಅಸ್ಸಲಾಮು ಅಲೈಕುಮ್‌ ವರಹ್ಮತುಲ್ಲಾಹ್‌. 

ನಾನು ಈ ಮುಂಚೆ ಬರೆದ ಪತ್ರದಲ್ಲಿ ಮರಣವನ್ನು ಸ್ಮರಿಸುವುದರಿ೦ದ 
ಇಸ್ಲಾಮಿನ ಸಂವೇದನೆಯು ಹುಟ್ಟಿಕೊಳ್ಳುತ್ತದೆ ಎಂದು ಬರೆದಿದ್ದೆನಲ್ಲ... ಅದರ 
ಮೂಲಕವೇ ಮಾನವ ಜೀವನವು ಸುಧಾರಣೆಗೊಳ್ಳುತ್ತದೆ. ವ್ಯಕ್ತಿಯು ಪ್ರತಿಕ್ಷಣವೂ 
ತನ್ನ ಅಂತಿಮ ಪರಿಣಾಮದ ಬಗ್ಗೆ ಅವಲೋಕನ ನಡೆಸುತ್ತಿರಲು ಮತ್ತು ಆತನ 
ಮನಸ್ಸು ಯಾವ ಕಾರಣಕ್ಕೂ ಆಲಕ್ಷ್ಯವಾಗದಿರಲು ಮರಣದ ಸ್ಮರಣೆಯು ಉತ್ತಮ 
ವಿಧಾನವಾಗಿದೆ. ಈ ಅವಲೋಕನವು ಮಾನವನನ್ನು ಒಂದು ಪ್ರತ್ಯೇಕ ವೃಕ್ತಿತ್ವವನ್ನಾಗಿ 
ಮಾಡುತ್ತದೆ. ಏಕೆಂದರೆ ಮರಣದ ಬಗ್ಗೆ ಅವಲೋಕನ ನಡೆಸುವವನು ಒಂದು 
ವಿಷಯವನ್ನು ತಿಳಿದುಕೊಳ್ಳುತ್ತಾನೆ. ಅದೆ೦ದರೆ, ಇಲ್ಲಿ೦ದ ಜೀವನದ ಗಡಿಯು 


ಆತ್ಮಾವಲೋಕನ 51 
ನೆ 


ಮುಗಿಯುತ್ತದೆ ಮತ್ತು ಅದರಾಚೆ ಪರಲೋಕದ ಗಡಿ ಆರಂಭಗೊಳ್ಳುತ್ತದೆ ಹಾಗೂ 
ಅಲ್ಲಿ೦ದ ಮರಳಿ ಬರುವುದು ಅಸಾಧ್ಯ ಎಂಬುದಾಗಿದೆ. 


ಈ ವಾಸ್ತವಿಕತೆಯನ್ನು ಯಾರು ತಿಳಿದುಕೊ೦ಡರೋ, ಅವರು ಸದಾ ದೇವಭಯ 
ದಿಂದ ಕಂಪಿಸುತ್ತಿರುತ್ತಾರೆ ಮತ್ತು ಆತ್ಮಾವಲೋಕನ ನಡೆಸುತ್ತಿರುತ್ತಾರೆ, ಸದಾ ಪರಲೋಕದ 
ಕುರಿತಾಗಿ ಚಿ೦ತಿಸುತ್ತಿರುತ್ತಾರೆ. ನೀನು ಸೀರತ್‌ ಗ್ರಂಥಗಳನ್ನು ಓದಿರುವಿ ಯಲ್ಲವೇ? 
ಪ್ರವಾದಿವರ್ಯರು(ಸ) ಸದಾ ಪರಲೋಕದ ಬಗ್ಗೆ ಚಿಂತಿಸುತ್ತಿದ್ದರು ಎಂಬುದು ನಿನಗೆ 
ಗೊತ್ತಷ್ಟೇ. ಆ ಕುರಿತಾಗಿ ಅವರು(ಸ) ಹೇಳುತ್ತಿದ್ದ ಮಾತುಗಳನ್ನು” ನಿನಗೆ ಪುನಃ 
ನೆನಪಿಸುತ್ತೇನೆ. ಒಮ್ಮೆ ಅವರು ಹೀಗೆಂದಿದ್ದರು, "ಮರಣವು ಆವರಿಸಲ್ಪಟ್ಟಿರುವಾಗ 
ಮತ್ತು ದೇವಚರರು ಸೂರ್‌ (ಕಹಳೆ) ಬಾಯಲ್ಲಿಟ್ಟು, ಈಗ ಆದೇಶ ಬರುತ್ತದೆ, ಬಂದ 
ಕೂಡಲೇ ಸೂರ್‌ . ಊದುತ್ತೇನೆ ಎಂದು ಕಾಯುತ್ತಿರುವಾಗ, ನಾನು ನಿಶ್ಚಿಂತೆಯಿಂದ 
ಹೇಗಿರಲಿ?” ಇನ್ನೊ೦ದು ಸಂದರ್ಭದ ಮಾತನ್ನು ಅಬೂ ಸಈದ್‌ ಖುದ್ರಿರ) ಹೀಗೆ 
ವರದಿ ಮಾಡಿದ್ದಾರೆ: ಒಮ್ಮೆ ಉಸಾಮಾ ಬಿನ್‌ ರ್ಲೈದ್‌ರು(ರ) ಓರ್ವ ದಾಸಿಯನ್ನು 
ಒಂದು ತಿಂಗಳ ಮಟ್ಟಿಗೆ ದಿನಗೂಲಿಯ ಲೆಕ್ಕದಲ್ಲಿ ಖರೀದಿಸಿದರು. ಈ ವಿಷಯ 
ಪ್ರವಾದಿವರ್ಯರಿಗೆ(ಸ) ತಿಳಿದಾಗ, ಅವರು ಹೀಗೆಂದರು, "ಅಶ್ಚರ್ಯ! ಉಸಾಮಾ 
ಒಂದು ತಿಂಗಳ ಮಟ್ಟಿಗೆ ದಾಸಿಯನ್ನು ಖರೀದಿಸಿರುವುದೇ!? ಅಲ್ಲಾಹನಾಣೆ! ಪ್ರತಿಯೊಂದು 
ಕ್ಷಣವೂ ನನಗೆ ಇದು ಅಂತಿಮ ಕ್ಷಣವೋ ಎಂದು ಭಾಸವಾಗುವಂತಹ ಸ್ಥಿತಿಯಲ್ಲಿ 
ನಾನಿದ್ದೇನೆ. ನಾನು ಮಲಗುವಾಗ, ನನ್ನ ಕಣ್ಣರೆಪ್ಸೆಗಳು ಮುಚ್ಚಿಕೊಳ್ಳುವುದಕ್ಕೆ ಮುಂಚೆಯೇ 
ಮರಣ ಆವರಿಸುವುದೋ ಎ೦ಬ ಗುಮಾನಿ ಉಂಟಾಗುತ್ತದೆ. ಲೋಟೆಯನ್ನೆತ್ತುವಾಗ, 
ಅದನ್ನು ಬಾಯಿಗಿಡುವುದಕ್ಕೆ ಮುನ್ನವೇ ಮರಣದ ಬಾಯಿಗೆ ತುತ್ತಾಗುವೆನೋ ಎಂಬ 
ಭಯ ನನಗಿರುತ್ತದೆ ಅಥವಾ ಅದನ್ನು ನೆಲದ ಮೇಲಿಡುವಾಗ ನಾನೇ ನೆಲಕ್ಕುರುಳುವೆನೋ 
ಎ೦ದು ಆಲೋಚಿಸುತ್ತೇನೆ. ಉಣ್ಣುವಾಗ ಬಾಯಿಗಿಡುವ ತುತ್ತನ್ನು ಜಗಿಯುವಾಗಲೇ 
ಮರಣ ಬರುವುದೋ, ತುತ್ತು ಗ೦ಟಲಲ್ಲಿ ಸಿಲುಕಿ ಅದುವೇ ಮರಣದ ಬಿಕ್ಕಳಿಕೆಯಾಗು 
ವುದೋ ಎಂಬ ಚಿಂತೆ ನನ್ನನ್ನು ಕಾಡುತ್ತದೆ. ಅಲ್ಲಾಹನಾಣೆ! ಮರಣ ಖಂಡಿತ ಬರಲಿದೆ. 
ಅದರಿಂದ ಯಾರೂ ತಪ್ಪಿಸಿಕೊಳ್ಳಲಾರರು.' 

ಈ ಶಿಕ್ಷಣದ ಪರಿಣಾಮವಾಗಿಯೇ ಸಹಾಬಿಗಳು(ರ) ಕೂಡಾ ತಮ್ಮ ಪ್ರತಿಯೊಂದು 
ಶ್ವಾಸವನ್ನು ಕೊನೆಯ ಶ್ವಾಸವೆಂದೂ ಪ್ರತಿಯೊಂದು ಕ್ಷಣವನ್ನು ಅಂತಿಮ ಕ್ಷಣವೆಂದೂ 
ಭಾವಿಸುತ್ತಿದ್ದರು. ಈ ಕಾರಣದಿಂದಲೇ ಹ. ಅಬೂಬಕರ್‌ ಸಿದ್ದೀಕ್‌(ರ) ನಮಾರ್‌ಗೆ 
ನಿಂತಾಗ, ಮರದ ಒಂದು ತುಂಡನ್ನು ಅಲುಗಾಡದಂತೆ ನಾಟಿ ಬಿಟ್ಟಿದೆಯೋ ಎಂಬಂತೆ 
ಜನರಿಗೆ ಕಾಣುತ್ತಿದ್ದರು. 

ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರ(ರ) ಕುರಿತು ಹೀಗೆ ಹೇಳಲಾಗುತ್ತದೆ- , 
ಅವರು ನಮಾರು್‌ ಮಾಡುವಾಗ ನೆಲದಲ್ಲಿ ಬಿದ್ದಿರುವ ಒಂದು ಬಟ್ಟೆಯಂತೆ 
ಕಾಣುತ್ತಿದ್ದರು. ಹ. ಉಮರ್‌ರ(ರ) ಚರಿತ್ರೆಯಲ್ಲಿ ಹೀಗೆ ಉಲ್ಲೇಖವಿದೆ- ರಾತ್ರಿಯ 
ಅ೦ಧಕಾರ ಕವಿದಾಗ... ಅವರು ಒಂದೆಡೆ ಕೂತು ತಮ್ಮ ಕಾಲುಗಳಿಗೆ ಚಾಟಿಯಿಂದ 


52 ಪ್ರೀತಿಯಮಗಳಿಗೆ 


ಹೊಡೆಯುತ್ತಿದ್ದರು ಮತ್ತು ತಮ್ಮ ಚಿತ್ತದೊಡನೆ ಹೀಗೆ ಕೇಳುತ್ತಿದ್ದರು, "ಹೇಳು, ನೀನು 
ಇಂದು ಯಾವ ಕೆಲಸ ಮಾಡಿದೆ?" 

ತನ್ನ ಚಿತ್ತವನ್ನು (ಆತ್ಮವನ್ನು) ಎಚ್ಚರಿಸುವುದು ಬಹಳ ಕಠಿಣವಾದ ಕೆಲಸ, ಆದರೆ 
ಇದು ಅತ್ಯುತ್ತಮ ಲಾಭದಾಯಕ ಕಾರ್ಯವಾಗಿದೆ. ಅದರಿಂದ ವ್ಯಕ್ತಿಯ ಇಹ-ಪರ 
ಗಳೆರಡೂ ಉತ್ತಮವಾಗುತ್ತದೆ ಮತ್ತು ಅಪಾರ ಪ್ರಯೋಜನಗಳು ಲಭಿಸುತ್ತವೆ. ಪರಲೋಕ 
ವಿಚಾರಣೆಯ ಪ್ರಜ್ಞೆಯು ನಮ್ಮಲ್ಲಿ ಮಹತ್ತರ ಬದಲಾವಣೆಯನ್ನುಂಟು ಮಾಡುತ್ತದೆ 
ಮತ್ತು ನಮ್ಮ ಜೀವನದ ಧ್ಯೇಯವನ್ನು ನೆನಪಿಸಿಕೊಡುತ್ತದೆ. ಅಂದರೆ, ಇದುವರೆಗೆ 
ನಾವು ಬಾಳುತ್ತಾ ಬಂದಿರುವ ರೀತಿಯು ಎಷ್ಟು ತಪ್ಪು ಮತ್ತು ಹೊಣೆಗೇಡಿತನದ್ದಾಗಿತ್ತು 
ಇನ್ನು ಮುಂದೆ ನಾವು ಯಾವ ದಿಕ್ಕಿನಲ್ಲಿ ಚಲಿಸಬೇಕಾಗಿದೆ, ಯಾವ ಕಾರ್ಯವನ್ನು 
ಮಾಡಬೇಕಾಗಿದೆ ಮತ್ತು ಯಾವ ರೀತಿಯಲ್ಲಿ ಜೀವನ ಸಾಗಿಸಬೇಕಾಗಿದೆ ಎಂಬಿತ್ಕಾದಿ 
ವಿಷಯಗಳನ್ನು ನೆನಪಿಸಿಕೊಡುತ್ತದೆ. ಇದುವೇ ಯಶಸ್ಸಿನ ಮೂಲ. 


ಒಮ್ಮೆ ಪ್ರವಾದಿವರ್ಯರು(ಸ) ಹೇಳಿದ್ದರು, "ಯಾರು ಇತರೆಲ್ಲ ಚಿಂತೆಗಳನ್ನು 
ತೊರೆದು ಪರಲೋಕದ ಚಿಂತೆಯಲ್ಲಿ ಮಾತ್ರ ತೊಡಗಿದರೋ ಅವನ ಸಕಲ ಲೌಕಿಕ 
ಸಮಸ್ಯೆಗಳಿಗೆ ಅಲ್ಲಾಹನೇ ಸಾಕು. ಹಾಗೆಯೇ ಯಾರು ಪರಲೋಕ ಚಿಂತೆಯನ್ನು ಬಿಟ್ಟು 
ಇತರ ಅನೇಕ ಚಿಂತೆಗಳಲ್ಲಿ ಮುಳುಗಿದನೋ, ಅವನು ಎಲ್ಲಿ ಹೋಗಿ ನಾಶ ಹೊಂದುವನು 
ಎಂಬುದರ ಚಿಂತೆ ಅಲ್ಲಾಹನಿಗೆ ಇರುವುದಿಲ್ಲ." _ 


ಈ ಹದೀಸ್‌ನ ಮೂಲಕ ಮಾನವನ ಯಶಸ್ಸು ಮತ್ತು ಸೋಲು ಪರಲೋಕ 
ಚಿಂತೆಯೊಂದಿಗೆ ಜೋಡಿಸಲ್ಪಟ್ಟಿದೆಯೆಂಬುದನ್ನು ಅಲ್ಲಾಹನ ಸಂದೇಶವಾಹಕರು 
ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಪ್ರತಿಯೊಂದು ಕ್ಷಣವೂ ಇದೇ 
ಚಿಂತೆಯಲ್ಲಿ ಮುಳುಗಿರಬೇಕಾಗಿದೆ- ಅದೆಂದರೆ, ಪ್ರತಿಯೊಬ್ಬನಿಗೂ ಖಂಡಿತ ಮರಣದ 
ಸವಿಯುಣ್ಣಲಿಕ್ಕಿದೆ. ಅದರ ಬಳಿಕ ಗೋರಿಯ ಅಂಧಕಾರಮಯ ಪಾತಾಳದಲ್ಲಿ 
ಮಲಗಲಿಕ್ಕಿದೆ. ಒ೦ದು ನಿಶ್ಚಿತ ಸಮಯದ ನಂತರ ಪುನರುತ್ಥಾನವಾಗಲಿದೆ. ಎಲ್ಲರಿಗೂ 
ಅಲ್ಲಾಹನ ಮುಂದೆ ಹಾಜರಾಗಲಿಕ್ಕಿದೆ. ತರುವಾಯ ಕರ್ಮಗಳ ವಿಚಾರಣೆ ನಡೆಯಲಿದೆ. 
ಪ್ರತಿಯೊಂದು ಸಣ್ಣ-ದೊಡ್ಡ ತಪ್ಪುಗಳ ಕುರಿತು ನಮ್ಮನ್ನು ಪ್ರಶ್ನಿಸಲಾಗುವುದು. ತರುವಾಯ 
ಯಾತನೆಗೆ ಎರವಾಗಲಿಕ್ಕಿದೆ. ಆದ್ದರಿಂದ ಆ ಸಮಯ ಬರುವುದಕ್ಕೆ ಮುಂಚೆಯೇ 
ನಾವು ಎಚ್ಚೆತ್ತು ಅಂದಿನ ವಿಚಾರಣೆಯನ್ನೆದುರಿಸುವ ಸಿದ್ಧತೆಯನ್ನು ಮಾಡಬೇಕಾಗಿದೆ. 
ಇದರಲ್ಲಿಯೇ ನಮ್ಮ ಒಳಿತುಗಳು ಅಡಗಿವೆ ಮತ್ತು ಇದರಲ್ಲಿಯೇ ಯಶಸ್ಸಿನ 
ಉಪಾಧಿಯಿದೆ. ಮಗಳೇ, ' ನೀನು ಈ ಕುರಿತು ಗಾಢ ಚಿ೦ತನೆಯನ್ನು ನಡೆಸು. ನಿನ್ನ 
ಧಾರ್ಮಿಕ-ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೂ ಇದು ಬಹಳ ಪ್ರಯೋಜನಕಾರಿಯಾಗಿ 
ಪರಿಣಮಿಸೀತು. 


ಇತಿ ನಿನ್ನ ಸುಧಾರಣಾಕಾಂಕ್ಸಿ ತಂದೆ 


ಚ್‌ 
ಅ . , __ ಸಹನೆ ಮತ್ತು ಕೃತಜ್ಞತೆ 
ಪ್ರೀತಿಯ ಮಗಳೇ,.. ಆ ಚಚ 
ಅಸ್ಸಲಾಮು ಅಲೈಕುಮ್‌ ವರಹ ತುಲ್ಲಾಹ್‌.. ಬ, ಮ 
ನಿನ್ನ ಪತ್ರ ತಲುಪಿತು. ವ್ಯಾಪಾರದಲ್ಲಾದ ನಷ್ಟದ ಕುರಿತು ತಿಳಿಯಿತು. ಯಾ 
ಅದು ಅತ್ಯಂತ ಕಠಿಣ, ಪರೀಕ್ಷೆಯಾಗಿದೆ. ಈ `ಪರೀಕ್ಷೆಯನ್ನು-. ಉತ್ತಮ: “ರೀತಿಯಲ್ಲಿ, 
ಎದುರಿಸುವುದೂ ಅಷ್ಟೇ ಎದೆಗಾರಿಕೆಯ ಕೆಲಸವಾಗಿದೆ. ಅಲ್ಲಾಹನ ಮೇಲೆ. ವಿಶ್ವಾಸವಿರಿಸಿ. ' 
ದವರು, ಎಲ್ಲವೂ ಅಲ್ಲಾಹನ 'ವಿಧಿಯೆಂದು ನಂಬಿರುವವರು: ಮತ್ತು - ಲಾಭ,ನಷ್ಟ; 
ಗಳೆಲ್ಲದರ ಪ್ರಭು. ಅಲ್ಲಾಹನಾಗಿದ್ದಾನೆ' ಎ೦ಬುದನ್ನು - ತಿಳಿದುಕೊ೦ಡಿರುವವರು :ಖಂಡಿತ, 
ವಾಗಿಯೂ ಸಹನೆ ಮತ್ತು ಕೃತಜ್ಞತೆಯೊಂದಿಗೆ ವ್ಯವಹರಿಸುತ್ತಾರೆ. ಅಂತಹವರು ಅಲ್ಲಾಹನಲ್ಲಿ; 
“ಓ ನನ್ನ ಪ್ರಭೂ! ನೀನೇ ನನಗೆ ಸಹಾಯಕನಾಗಿರುತ್ತೀ. ನೀನೇ” ಸಕಲ, ಕಾರ್ಯಗಳನ್ನು: 
ನಿಯಂತ್ರಿಸುವವನು. ನಾನು ನಿನ್ನೆಡೆಗೇ_ ಮುಖ. ಮಾಡಿದ್ದೇನೆ, ನೀನೇ ನನಗೆ ತ್‌ 
ನಿನ್ನಿಂದಲೇ ಸಹಾಯ ಬೇಡುತ್ತೇನೆ" `ಎ೦ದು ಪ್ರಾರ್ಥಿಸುತ್ತಾರೆ. «೩೫ ಸಸ 
ಇಂತಹವರ ದುಃಖ ಮತ್ತು ಸಂಕಷ್ಟವನ್ನು: ಅಲ್ಲಾಹನು' `ಅವರ , ಪಾಪಗಳಿಗೆ: 
ಪ್ರಾಯಶ್ಚಿತ್ತವನ್ನಾಗಿ ಮಾಡುವನು. ' ಸಹೀಹ್‌: ` ಹದೀಸ್‌ಗಳಲ್ಲಿ. :ವರದಿಯಾಗಿರುವಂತೆ,' 
ಪ್ರವಾದಿವರ್ಯರು(ಸ) ಹೇಳಿದರು, . "ಒಬ್ಬ ಮುಸ್ಲಿಮನಿಗೆ ಯಾವುದೇ ರೀತಿಯ “ಸಂಕಷ್ಟು? 
ತೊಂದರೆ, ಕ್ಲೇಷ, ಚಿಂತೆ ಅಥವಾ' ದುಃಖ ಕಾಡಿದರೆ... ಅಷ್ಟೇ ಅಲ್ಲ; ' ಅವನಿಗೆ ಒಂದು 
ಮುಳ್ಳು ಚುಚ್ಚಿದರೂ ಕೂಡ..." ಅದನ್ನು 'ಅಲ್ಲಾಹನು ಅ ವ್ಯಕ್ತಿಯಿಂದ ಆಗಿರಬಹುದಾದ: 
ಪ್ರಮಾದಗಳಿಗೆ ಪ್ರಾಯಶ್ಚಿತ್ತವಾಗಿ ' ಪರಿಗಣಿಸುತ್ತಾನೆ "ಮತ್ತು: ಅವನ ಸ್ಥಾನವನ್ನು; 
ಉನ್ನತಗೊಳಿಸುತ್ತಾನೆ. ಹೀಗೆ -ಆ ವ್ಯಕ್ತಿಯು `ದೇವಕಾರುಣ್ಯಕ್ಕೆ ಪಾತ್ರನಾಗುತ್ತಾನೆ.” `` i 
ಅಲ್ಲಾಹನು ಸ್ವಯಂ `ತನ್ನ ವಾಣಿಯ ಮೂಲಕ ಹೀಗೆ ಸಾರಿದ್ದಾನೆ ನ 
“ನಾವ ನಿಮ್ಮನ್ನು ಭಯಾಶಂಕೆ; “ಹಸಿವು: ಧನಹಾನಿ; “ಜೀವಹಾನಿ ಮತ್ತು” 'ಉತ್ಸನ್ನ 
ಗಳ ನಾಶದ ಮೂಲಕ ಅವಶ್ಯ; ವಾಗಿಯೂ ಪರಿಕಕ್ಷಿಸುವೆವು.' ಇಂತಹ ಸನ್ನಿವೇಶಗಳಲ್ಲಿ 
ತಾಳ್ಮೆ ವಹಿಸಿದವರಿಗೆ ' ಸುವಾರ್ತೆ ನೀಡಿರಿ. 'ಅರಿತಹವರ' 'ಮೇಲೆ' ವಿಪತ್ತೇನಾದರೂ 
ಎರಗಿದಾಗ ಅವರು, 'ನಿಶ್ಚಯವಾಗಿಯೂ - ನಾವು ಅಲ್ಲಾಹನವರು “ಮತ್ತು: ಅಲ್ಲಾಹನೆಡೆಗೇ 
ನಮಗೆ ಮರಳಲಿಕ್ಕಿದೆ' ಎನ್ನುವರು. ಅವರ ಮೇಲೆ ಅವರ, ಪ್ರಭುವಿನ ಕಡೆಯಿಂದ 


54 ಪ್ರೀತಿಯಮಗಳಿಗೆ 


ಮಹಾ ಅನುಗ್ರಹಗಳಿರುವುವು. ಅವನ ಕಾರುಣ್ಮವು ಅವರನ್ನು ಆಚ್ಛಾದಿಸುವುದು ಮತ್ತು 
ಇಂತಹವರೇ ಸನ್ಮಾರ್ಗ ಹೊಂ೦ದಿದವರಾಗಿರುತ್ತಾರೆ." (ಕುರ್‌ಆನ್‌, 2:155-157) 
ಪ್ರಿಯ ಮಗಳೇ! ಈಗ ನಿನ್ನ ಮನೆಯವರಿಗೂ ಧನ ಹಾನಿಯನ್ನೆದುರಿಸಬೇಕಾಗಿ 
ಬಂದಿದೆ. ಆದರೆ, ಅದು ಅಲ್ಲಾಹನ ವತಿಯಿಂದ ಯಾವ ರೀತಿಯ ಉತ್ತಮ ಪರಿಣಾಮ 
ಬರುವುದೋ ತಿಳಿಯದು. :ಹಲವೆಸಿಮ್ಮೆ ಮಾನವನು ಭಾವಿಸುವುದೊ೦ದಾದರೆ ಅಲ್ಲಾಹನ 
ವಿಧಿಯು ಬೇರೆಯೇ ಇರುತ್ತದೆ: ಏಕೆಂದರೆ ಅಲ್ಲಾಹನು ಎಲ್ಲವನ್ನೂ ತಿಳಿದವನಾಗಿದ್ದಾನೆ. 
ನಮ್ಮ ಒಳಿತು ಯಾವುದರಲ್ಲಿದೆ ಎ೦ಬುದನ್ನು ಅವನು ಚೆನ್ನಾಗಿ ತಿಳಿದಿದ್ದಾನೆ. ಅದು 
ಯಾವ ರೀತಿಯೆ೦ದರೆ, ನಾವು ಸಣ್ಣ ಮಗುವನ್ನು ಬೆಂಕಿಯ ಹತ್ತಿರಕ್ಕೆ ಹೋಗುವುದರಿಂದ 
ತಡೆಯುತ್ತೇವೆ. ಏಕೆ೦ದರೆ .ಅದರ. ಹಾನಿಯ ಬಗ್ಗೆ .ನಮಗೆ ಗೊತ್ತಿರುತ್ತದೆ. ಆದರೆ ಮಗು 
ಆ ' ಬೆಂಕಿಯನ್ನು ಒಂದು ಆಟದ ವಸ್ತುವೆಂದೇ ಭಾವಿಸುತ್ತದೆ ಹಾಗೂ ಪದೇಪದೇ 
ಅದರೆಡೆಗೇ ಧಾವಿಸುತ್ತದೆ. ಆದರೆ ಒ೦ದು ಆಟಿಕೆಯೆಂದು `ಮಗು ಭಾವಿಸಿದ ಮಾತ್ರಕ್ಕೆ 
ಬೆಂಕಿಯ ಸುಡುವ ಗುಣ ದೂರವಾಗು ವುದಿಲ್ಲ ತಾನೇ?' ಅದೇ ರೀತಿ ಯಾವುದಾದರೂ 
ವಿಷಯದ ಯುಕ್ತಾಯುಕ್ತತೆಯನ್ನು 'ಅರಿಯದಿರುವ ಕಾರಣ, ಅದರಲ್ಲಿ ನಷ್ಟವೇ 
ತುಂಬಿಕೊಂಡಿದೆ ಎಂದು ಭಾವಿಸ ಬೇಕಾಗಿಲ್ಲ. ಬಹುಶಃ ಅದರಿಂದ ಬೇರೆಯೇ ತೆರನಾದ 
ಅಪಾರ ಪ್ರಯೋಜನಗಳಿರಲೂಬಹುದು: “ಹಾಗಾಗಿ ಅಲ್ಲಾಹನಿಂದ ಎಂದಿಗೂ ನಿರಾಶರಾಗ 
ಬಾರದು. ಅವನು ಸಕಲ ವಿಶ್ವದ - ಪ್ರಭು, ಒಡೆಯ, ಪರಿಪಾಲಕನಾಗಿದ್ದಾನೆ. ಸರ್ವಶಕ್ತ 
ನಾಗಿದ್ದಾನೆ. ತಾನಿಚ್ಛಿಸಿದ್ದನ್ನು' ಮಾಡಲು ಸಮರ್ಥನಿದ್ದಾನೆ. ಇ೦ದು ಯಾವುದಾದರೂ 
ವಿಷಯದಲ್ಲಿ ನಷ್ಟವಾಗಿದ್ದರೆ, ನಾಳೆ ಲಾಭವಾಗಲೂಬಹುದು. ವ್ಯಾಪಾರವೆಂದ ಮೇಲೆ ಈ 
ಲಾಭ-ನಷ್ಟಗಳು ಇದ್ದದ್ದೇ. ಖತುಮಾನಗಳಲ್ಲಿ ಬದಲಾವಣೆ ಮತ್ತು ಏರುಪೇರು 
ಉಂಟಾಗುತ್ತಾ ಇರುತ್ತದಲ್ಲ... ಹಾಗೆಯೇ ವ್ಯಾಪಾರದಲ್ಲಿ ಕೂಡ ಸುಭಿಕ್ಸೆ ಮತ್ತು ಸಂಕಷ್ಟ 
ಒಂದರ ಹಿಂದೊಂದು ಏರಿ, ಬರುತ್ತಲೇ ಇರುತ್ತದೆ. ಆದರೆ ಅಲ್ಲಾಹನ ಮೇಲೆ ಭರವಸೆ 
ಯನ್ನಿರಿಸಿದವರು ಸುಭಿಕ್ಸೆಯ ವೇಳೆ ನಿಯಂತ್ರಣ ತಪ್ಪಲಾರರು ಮತ್ತು ಸಂಕಷ್ಟದ ವೇಳೆ 
ದುಃಖಾತಿರೇಕದಿ೦ದ ಚೀರಾಡಲಾರದು. ಬದಲಾಗಿ ಪ್ರತಿಯೊಂದು. ಸಂದರ್ಭದಲ್ಲೂ 
ಸಹನೆ, ಸಂಯಮದಿಂದ ವರ್ತಿಸುತ್ತಾರೆ. ಇ೦ತಹವರ ಕುರಿತಾಗಿಯೇ ಅಲ್ಲಾಹನು, "ಸಹನೆ 
ವಹಿಸುವವರಿಗೆ ಸ೦ಪೂರ್ಣ ಪ್ರತಿಫಲವನ್ನು ನೀಡಲಾಗುವುದು" ಎ೦ದು ವಾಗ್ದಾನ ಮಾಡಿದ್ದಾನೆ. 
ಇದು ಕೇವಲ. ಪರಲೋಕದ ವಿಚಾರವಲ್ಲ, ಇಹಲೋಕದಲ್ಲಿಯೂ ಇದರಿಂದ 
ಅಪರಿಮಿತವಾಗಿ ಪ್ರಯೋಜನವಿದೆ. ಆಗುತ್ತಾ ಇದೆ ಕೂಡ. ಅಂತೆಯೇ 'ಮುಸ್ಲಿಮ್‌'ನಲ್ಲಿ 
ಉದ್ಭತವಾದ ಒಂದು ಹದೀಸನ್ನು `ನಿನಗೆ ನೆನಪಿಸಬಯಸುತ್ತೇನೆ. 
ಪ್ರವಾದಿವರ್ಯರು(ಸ) ಒಮ್ಮೆ ಹೀಗೆ೦ದರೆ೦ದು ಅಬೂಹುರೈರಾ(ರ) ವರದಿ 
“ಮಾಡಿದ್ದಾರೆ: ಒಬ್ಬ ವ್ಯಕ್ತಿ ಕಾಡಿನ ಹಾಧಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ. 
ಅಷ್ಟರಲ್ಲಿ ಆಕಾಶದ ಕಡೆಯಿಂದ ಒಂದು ಅಶರೀರವಾಣಿ ಕೇಳಿಸುತ್ತದೆ, "ಇ೦ತಿ೦ತಹವನ 


ಸಹನೆ ಮತ್ತು ಕೃತಜ್ಞ 55 


ತೋಟಕ್ಕೆ ನೀರು ಹಾಯಿಸು” ಆಗ ಒಂದು ಮೋಡವು ಗಾಳಿಯಲ್ಲಿ ತೇಲುತ್ತಾ 
ಹೋಗಿ, ಒಂದು ಗಟ್ಟಿಯಾದ ಭೂ ಪ್ರದೇಶದಲ್ಲಿ ತನ್ನಲ್ಲಿದ್ದ ಎಲ್ಲ ನೀರನ್ನು ಸುರಿಸಿ 
ಬಿಟ್ಟಿತು. ಆ ನೀರು ಕಣಿವೆಯ ಮೂಲಕ ಹಾದು, ಒಂದು ತೋಟವನ್ನು ತಲುಪಿತು. 
ಈ ವ್ಯಕ್ತಿ ನೀರಿನ ಹರಿವಿನ ಹಿಂದೆಯೇ ನಡೆಯುತ್ತಾ ಸಾಗಿದ. ಆತ ಆ ತೋಟವನ್ನು 
ತಲುಪಿದಾಗ, ಅಲ್ಲಿ ಓರ್ವನು ತನ್ನ ತೋಟದಲ್ಲಿ ನಿಂತು ಗಿಡ-ಮರಗಳಿಗೆ 
ನೀರುಣಿಸುತ್ತಿರುವುದನ್ನು ಕಂಡನು. ಈ ವ್ಯಕ್ತಿ ಆತನೊಡನೆ, "ನಿಮ್ಮ ಹೆಸರೇನು?" 
ಎಂದು ವಿಚಾರಿಸಿದನು. ಆತನ ' ಹೆಸರು ಅಶರೀರವಾಣಿಯಿ೦ದ ಆಲಿಸಿದ ಹೆಸರೇ 
ಆಗಿತ್ತು. ತರುವಾಯ ಆತ, "ನೀವು ನನ್ನ .ಹೆಸರನ್ನೇಕೆ ಕೇಳಿದಿರಿ?” ಎಂದು ಕೇಳುತ್ತಾನೆ. 
ಆಗ ಮೊದಲ ವ್ಯಕ್ತಿಯು ನಡೆದ ಘಟನೆಯನ್ನು ವಿವರಿಸುತ್ತಾನೆ. ಬಳಿಕ, "ನಿಮ್ಮ 
ತೋಟಕ್ಕೆ ಈ ರೀತಿ ಅದೃಶ್ಯ ವ್ಯವಸ್ಥೆ ಒದಗಲು ಕಾರಣವೇನು?" ಎಂದಾಗ ತೋಟದ 
ಮಾಲಿಕ ಹೀಗೆ ಹೇಳುತ್ತಾನೆ, "ನೀವು ಕೇಳಿದ್ದರಿಂದ ಹೇಳುತ್ತೇನೆ... ನಾನು ತೋಟದ 
ಉತ್ಪಾದನೆಯನ್ನು ಮೂರು ಪಾಲು ಮಾಡುತ್ತೇನೆ. ಒಂದು ಪಾಲನ್ನು ಬಡಬಗ್ಗರಲ್ಲಿ 
ದಾನ ಮಾಡುತ್ತೇನೆ, ಇನ್ನೊಂದು ಪಾಲನ್ನು ನನ್ನ ಕುಟುಂಬಕ್ಕಾಗಿ ಖರ್ಚು ಮಾಡುತ್ತೇನೆ 
ಮತ್ತು ಮೂರನೆಯ ಪಾಲನ್ನು ಈ ತೋಟಕ್ಕಾಗಿಯೇ ವ್ಯಯಿಸುತ್ತೇನೆ.” 
ಮಗಳೇ! ಆದಾಯದ ಸರಿಯಾದ ವಿಂಗಡನೆಯು ಇದೇ ರೀತಿಯಾಗಿರಬೇಕಾಗಿದೆ. 
ಹೀಗಾದಾಗ ಹಣವು ಎಲ್ಲ ತರದ ವಿಪತ್ತಿನಿಂದ ಸುರಕ್ಷಿತವಾಗಿರುತ್ತದೆ. ಮತ್ತು 
ಅದರಲ್ಲಿ ಅಲ್ಲಾಹನ ಕಡೆಯಿಂದ ಸಮೃದ್ಧಿಯೂ ಸೇರಿ ಬಿಡುತ್ತದೆ. ಈ ಬಗ್ಗೆ ನಾವು 
ಅವಲೋಕಿಸಿ ನೋಡಿದರೆ, ನಿಜವಾದ ಮೂಲವು ಸಮೃದ್ದಿಯಲ್ಲಡಗಿರುತ್ತದೆಂಬುದನ್ನು 
ತಿಳಿಯಬಲ್ಲೆವು. ವ್ಯಕ್ತಿಯು ಸಾಕಷ್ಟು ಗಳಿಸಿಯೂ ಬರ್ಕತ್‌ ಇಲ್ಲದಿದ್ದರೆ, ಆತ ಸದಾ 
ವ್ಯಾಕುಲ ಚಿತ್ತನಾಗಿರುತ್ತಾನೆ. ಆದರೆ ಅತ್ಯಲ್ಪವೇ ಗಳಿಸಿದ್ದು ಅದರಲ್ಲಿ ಬರ್ಕತ್‌ 
(ಸಮೃದ್ಧಿ) ಇದ್ದರೆ ಆತನಿಗೆ ಮನಃಶಾಂತಿ ಲಭಿಸಿರುತ್ತದೆ. ಇದು ಕೇವಲ ಅಲ್ಲಾಹನನ್ನು, 
ಸ್ಮರಿಸುವುದರಿ೦ದ ದೊರೆಯುತ್ತದೆ. 
''ಆಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನುಲ್‌ ಕುಲೂಬ್‌'' 
(ಅಲ್ಲಾಹನ ಸ್ಮರಣೆಯಿ೦ದಲೇ ಹೃದಯಕ್ಕೆ ಶಾಂತಿ ದೊರಕುತ್ತದೆ.) 
ಇತಿ ನಿನ್ನ ಹಿತಾಕಾ೦ಕ್ಸಿ ತಂದೆ 
ಮತೀನ್‌ ತಾರಿಕ್‌ 


